KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





ಸಿನ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 





ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜನವರಿ ೧೯, ೨೦೦೬ (ಪುಷ್ಕ ೨೯, ಶಕ ವರ್ಷ ೧೯೨೭) ಸಂಚಿಕೆ ೩ 





ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಶಿಕ್ಷಣ ಸಚಿವಾಲಯ 
ವಿಷಯ : 2005-2006ನೇ ಶೈಕ್ಷಣಿಕ ಸಾಲಿಗೆ ಕೆ.ಜಿ.ಎಫ್‌.ನ ಶ್ರೀ ಬಿ.ವಿ.ಎನ್‌. ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ವಿದ್ಯಾರ್ಥಿ 
ಪ್ರಮಾಣದ ನಿರ್ಧರಣೆ. 
ಓದಲಾಗಿದೆ : 1. ದಿನಾಂಕ: 31.12.2003ರ ಸಂ. ಇಡಿ 447 ಯುಆರ್‌ಸಿ 2003ರ ಸರ್ಕಾರಿ ಆದೇಶ. 
2. ದಿನಾಂಕ: 20.04.2005 ಸಂ. F.SRO/ NCTE! B.P.Ed/ 2005-06/ 508ರ/1೦7೯ಯ ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3. ದಿನಾಂಕ: 16.09.2005ರ ಸಂಖ್ಯೆ:SBVN/ CDPE/17/2005-065 ಕೋಲಾರದ ಶ್ರೀ ಭಾರತೀಯ ವಿದ್ಯಾರ್ಥಿ 
ನಿಲಯ ಎಜುಕೇಷನ್‌ ಸೊಸೈಟಿಯ ಕಾರ್ಯದರ್ಶಿಯವರ ಪತ್ರ. 
4. ದಿನಾಂಕ: 05.09.2003 ಮತ್ತು 22.09.2003ರ ಸಂಖ್ಯೆ: ಎಸಿಎ-3/ LIC/B.Ed/B.P.Ed/2003-04ರ ಕುಲಸಚಿವರು, 
ಬೆಂಗಳೂರು ವಿಶ್ವವಿದ್ಯಾಲಯ ಇವರ ಪತ್ರ. 
ಪೀಠಿಕೆ: 

1) ಸರ್ಕಾರಿ! ವಿಶ್ವವಿದ್ಯಾಲಯ! ಅನುದಾನಿತ! ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ! ಬಿ.ಪಿ.ಎಡ್‌ ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌ಸಿಟಿಇ ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಇ ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿಇಡಿ ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತದೆ. 

2) ಉಲ್ಲೇಖ (1ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಕೆ.ಜಿ.ಎಫ್‌ನ ಶ್ರೀ ಬಿ.ವಿ.ಎನ್‌. ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ 
ಕಾಲೇಜಿಗೆ 50 (ಐವತ್ರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಬಿ.ಪಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ 
(2)ರಲ್ಲಿರುವ ದಿನಾಂಕ: 20.04.2005ರ ಆದೇಶದಲ್ಲಿ ಎನ್‌ಸಿಟಿಇಯು ಕೋಲಾರದ ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ 
ಕೋರ್ಸಿಗೆ 2005-06ನೇ ಸಾಲಿನಿಂದ ಅನ್ವಯವಾಗುವಂತೆ 50(ಐವತ್ರು ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ 
(3)ರಲ್ಲಿರುವ ಪತ್ರದಲ್ಲಿ ಕೋಲಾರದ ಶ್ರೀ ಭಾರತೀಯ ವಿದ್ಯಾರ್ಥಿ ನಿಲಯ ಎಜುಕೇಷನ್‌ ಸೊಸೈಟಿಯ ಕಾರ್ಯದರ್ಶಿಯವರು ಶ್ರೀ ಬಿ.ವಿ.ಎನ್‌. 
ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನಲ್ಲಿ ಬಿ.ಪಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಉಲ್ಲೇಖ 
($ರಲ್ಲಿರುವ ಪತ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಕೆ.ಜಿ.ಎಫ್‌.ನ ಶ್ರೀ ಬಿ.ವಿ.ಎನ್‌. ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ 
ಬಿ.ಪಿ.ಎಡ್‌ ಕೋರ್ಸಿಗೆ 2005-06ನೇ ಸಾಲಿನಿಂದ ಸಂಯೋಜನೆಯನ್ನು ನೀಡಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ ಈ ಕೆಳಕಂಡ 
ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 360 ಯುಬಿವಿ 2005, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌, 2005 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ (18)ನೇ ಉಪಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ 
ಬಿ.ಎಡ್‌ ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ.ಜಿ.ಎಫ್‌ನ 
ಶ್ರೀ ಬಿ.ವಿ.ಎನ್‌. ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ ಕೋರ್ಸಿಗೆ 2005-2006ನೇ ಶೈಕ್ಷಣಿಕ ಸಾಲಿಗೆ ಅನುವಾಗುವಂತೆ 50 
(ಐವತ್ರು) ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ್‌ 
ಪಿ.ಆರ್‌.1663 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 


(೭೩) 


೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





EDUCATION SECRETARIAT 

Sub : Centrally sponsored Scheme of Re-Structuring and Re-organisation of Teachers Education- 
release of recurring grants to meet the Expenditure on salaries of staff in DIET’s and CTE'’s 

of Karnataka for the year 2005-06. 

Read: 1. State Goverment letter No.ED 247 YOSAKA 2005 dated:23-08-2005. 
2. Letter No.F.44-8/2004-EE.9 dated 30-9-2005 from the Secretary to Government of 
India, MHRD, Department of E.E & |, New Delhi. 
PREAMBLE: 

In Government letter dated 23-8-2005 read at (1) above a proposal was sent to Government of 
India seeking recurring grant for the year 2005-06 towards centrally sponsored scheme of teacher 
education for the year 2005-06 in the state of Karnataka. After considering the proposal Government of 
India vide their letter dated 30-9-2005 read at (2) above have sanctioned Rs.1644.85 lakhs towards 
centrally sponsored scheme of Teacher Education to Karnataka for the year 2005-06. The Government 
has considered releasing this amount and accordingly orders as follows: 

Order No.ED 247 YOSAKA 2005, Bangalore, Dated:30th November, 2005 
[ED 76 SWEEMARA (UNIQUE) 2005 DATED:30-11-2005] 

Sanction of Government is accorded to release a sum of Rs.1644.85 lakh (Rupees one thousand 
six hundred and forty four lakh eighty five thousand only) to the Director, DSERT, Bangalore for meeting 
recurring expenditure of salaries of staff working in DIETs, CTEs, and IASEs and training expenditure of 
20 DIETs, 9 CTEs and 2 IASEs in the State for the year 2005-06. 

The release of above grants under central Assistance is subject to the conditions stipulated in 
Government of India letter No.F.44-8/2004-EE.9 dated 30-9-2005. 

The Director of public Instructions ( Research and Training), Bangalore is authorised to draw the 
amount and also to submit monthly expenditure statement, utilisation certificate and half yearly progress 
report as stipulated in the guideline. 

The expenditure on this shall be debitable to the Head of Account 2202-80-800-0-19-002 (೧.1/). 

This order issues in confirmation with the Finance Department credit slip No.FD 2241 FRC 2005 
dated 14-11-2005. 

By order and in the name of the Governor of Karnataka 
K. Srikanteshwara 
PR-1693 Special Officer & Ex-Officio, 
Joint Secretary to Government (planning), 
Education Department. 


ಶಿಕ್ಷಣ ಸಚಿವಾಲಯ 
ವಿಷಯ : 2005-2006ನೇ ಶೈಕ್ಷಣಿಕ ಸಾಲಿಗೆ ಕೋಲಾರದ ಎ.ಇ. ಮತ್ತು ಸಿ.ಎಸ್‌. ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ 
ವಿದ್ಯಾರ್ಥಿ ಪ್ರಮಾಣದ ನಿರ್ಧರಣೆ. 
ಓದಲಾಗಿದೆ : 1. ದಿನಾಂಕ: 27.12.2003ರ ಸಂ. ಇಡಿ 388 ಯುಆರ್‌ಸಿ 2003ರ ಸರ್ಕಾರಿ ಆದೇಶ. 
2. ದಿನಾಂಕ: 20.04.2005 ಸಂ. F.SRO/ NCTE/ B.P.Ed/ 2005-06/ 510ರ/ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3. ದಿನಾಂಕ: 16.09.2005ರ ಸಂಖ್ಯೆ:PCDPE/16/2005-06ರ ಅಧ್ಯಕ್ಷರು, ಅಮೃತ ಎಜುಕೇಷನಲ್‌ ಮತ್ತು ಕಲ್ಚರಲ್‌ 
ಸೊಸೈಟಿ, ಕೋಲಾರ ಇವರ ಪತ್ರ. 
4. ದಿನಾಂಕ: 24.11.2003 ಸಂ. ಎಸಿಎ-3/ ಸಪಸ/ ಹೊಕಾಪ್ರ! ಹೊಕೊಪ್ರ! 2003-04ರ ಕುಲಸಚಿವರು, ಬೆಂಗಳೂರು 
ವಿಶ್ವವಿದ್ಯಾಲಯ ಇವರ ಪತ್ರ. 
ಪೀಠಿಕೆ: 

1) ಸರ್ಕಾರಿ/ ವಿಶ್ವವಿದ್ಯಾಲಯ/ ಅನುದಾನಿತ/ ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ/ ಬಿ.ಪಿ.ಎಡ್‌ ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌ಸಿಟಿಇ ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಇ ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿಇಡಿ ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1)ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಕೋಲಾರದ ಎ.ಇ. ಮತ್ತು ಸಿ.ಎಸ್‌. ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ 
ಬಿ.ಪಿ.ಎಡ್‌. ಕಾಲೇಜಿಗೆ 50 (ಐವತ್ತು ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಬಿ.ಪಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು 
ನೀಡಲಾಗಿತ್ತು. ಉಲ್ಲೇಖ (2)ರಲ್ಲಿರುವ ದಿನಾಂಕ: 20.04.2005ರ ಆದೇಶದಲ್ಲಿ ಎನ್‌ಸಿಟಿಇಯು ಕೋಲಾರದ ಎ.ಇ. ಮತ್ತು ಸಿ.ಎಸ್‌. ಪವನ್‌ 
ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ ಕೋರ್ಸಿಗೆ 2005-06ನೇ ಸಾಲಿನಿಂದ ಅನ್ವಯವಾಗುವಂತೆ 50(ಐವತ್ತು ವಿದ್ಯಾರ್ಥಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೭೫ 





ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ (3)ರಲ್ಲಿರುವ ಪತ್ರದಲ್ಲಿ ಬೆಂಗಳೂರಿನ ಅಮೃತ ಎಜುಕೇಷನಲ್‌ ಮತ್ತು ಕಲ್ಲರಲ್‌ ಸೊಸೈಟಿಯ, 
ಅಧ್ಯಕ್ಷರು ಎ.ಇ. ಮತ್ತು ಸಿ.ಎಸ್‌. ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನಲ್ಲಿ ಬಿ.ಪಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು 
ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಉಲ್ಲೇಖ (ರಲ್ಲಿರುವ ಪತ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಕೋಲಾರದ 
ಎ.ಇ. ಮತ್ತು ಸಿ.ಎಸ್‌ ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ ಕೋರ್ಸಿಗೆ 2005-06ನೇ ಸಾಲಿನಿಂದ ಸಂಯೋಜನೆಯನ್ನು 
ನೀಡಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 361 ಯುಬಿವಿ 2005, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌, 2005 
3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ (18)ನೇ ಉಪಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ 
ಬಿ.ಎಡ್‌ ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೋಲಾರದ 
ಎ.ಇ. ಮತ್ತು ಸಿ.ಎಸ್‌. ಪವನ್‌ ಕಾಲೇಜ್‌ ಆಫ್‌ ಫಿಜಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌ ಕೋರ್ಸಿಗೆ 2005-2006ನೇ ಶೈಕ್ಷಣಿಕ ಸಾಲಿಗೆ 
ಅನುವಾಗುವಂತೆ 50 (ಐವತ್ತು ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ್‌ 
ಪಿ.ಆರ್‌.1664 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ ಇಲ್ಲಿ ಸ್ವಚ್ಛತೆ ಹಾಗೂ ಭದ್ರತಾ ಕಾರ್ಯವನ್ನು 2005-06ನೇ ಸಾಲಿಗೆ 
ಸಂಬಂಧಿಸಿದಂತೆ ಗುತ್ತಿಗೆ ಆಧಾರದ ಮೇಲೆ ನಿರ್ವಹಿಸಲು ಖಾಸಗಿ ಸಂಸ್ಥೆಯವರಿಗೆ ವಹಿಸುವ ಬಗ್ಗೆ. 


ಓದಲಾಗಿದೆ : 1. ದಿನಾಂಕ: 17.11.98 ಮತ್ತು 01.03.1999 ಸಂಖ್ಯೆ: ಆಕುಕ 462 ಎಂಎಸ್‌ಎಫ್‌ 97ರ ಸರ್ಕಾರಿ ಆದೇಶ. 
2. ದಿನಾಂಕ: 19.07.2005ರ ಸಂಖ್ಯೆ: ವೈಶಿನಿ: ಎಂಇಪಿ(1) 07 2005-06ರ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರ. 


1. ಮೇಲೆ ಕ್ರಮಸಂಖ್ಯೆ: (1)ರಲ್ಲಿ ಓದಲಾದ ದಿನಾಂಕ: 17.11.1998 ಮತ್ತು 01.03.1999ರ ಸರ್ಕಾರಿ ಆದೇಶಗಳಲ್ಲಿ ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯದ ವ್ಯಾಪ್ತಿಯಲ್ಲಿ ಬರುವ 16 ವೈದ್ಯಕೀಯ ಮತ್ತು ದಂತ ಕಾಲೇಜುಗಳು ಮತ್ತು ಬೋಧಕ ಆಸ್ಪತ್ರೆಗಳಲ್ಲಿನ ಸ್ವಚ್ಛತಾ ಮತ್ತು ಭದ್ರತಾ 
ಕಾರ್ಯಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಲು ಕೆಲವು ಷರತ್ತುಗಳಿಗೊಳಪಟ್ಟು ಮಂಜೂರಾತಿಯನ್ನು ನೀಡಲಾಗಿದೆ. 

2. ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಕ್ರಮಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ: 19.07.2005ರ ಪತ್ರದಲ್ಲಿ ವರದಿ ಮಾಡುತ್ತಾ, ಮೇಲಿನ 
ಆದೇಶದಂತೆ ಅಲ್ಲಿನ ಸ್ವಚ್ಛತಾ ಮತ್ತು ಭದ್ರತಾ ಕಾರ್ಯಗಳನ್ನು ಖಾಸಗಿ ಸಂಸ್ಥೆಯವರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲು ಪ್ರತ್ಯೇಕವಾಗಿ ಟೆಂಡರ್‌ 
ಕರೆದು ಕ್ರಮಕೈಗೊಳ್ಳುವ ಸಲುವಾಗಿ ಸದರಿ ಆದೇಶಗಳಲ್ಲಿನ ಆಸ್ಪತ್ರೆಗಳ ಪಟ್ಟಿಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ ಮತ್ತು ಸರ್ಕಾರಿ 
ಶುಶ್ರೂಷಾ ಮಹಾವಿದ್ಯಾಲಯ, ಬೆಂಗಳೂರು ಈ ಎರಡು ಸಂಸ್ಥೆಗಳು ಸೇರಿರುವುದಿಲ್ಲ. ಆದ್ದರಿಂದ ದಿನಾಂಕ: 17.11.1998 ಮತ್ತು 01.03.1999ರಲ್ಲಿ 
ಅನುಮೋದಿಸಿರುವ ಆಸ್ಪತ್ರೆಗಳ ಪಟ್ಟಿಯಲ್ಲಿ ಈ ಎರಡು ಸಂಸ್ಥೆಗಳನ್ನು ಸೇರಿಸಿ ಪರಿಷ್ಕೃತ ಸರ್ಕಾರಿ ಆದೇಶಕ್ಕಾಗಿ ಕೋರಿರುತ್ತಾರೆ. 

3. ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 207 ಎಂಎಸ್‌ಎಫ್‌ 2005, ಬೆಂಗಳೂರು, ದಿನಾಂಕ: 16ನೇ ನವೆಂಬರ್‌, 2005 

4. ದಾವಣಗೆರೆಯ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಬೆಂಗಳೂರಿನ ಶುಶ್ರೂಷಾ ಮಹಾವಿದ್ಯಾಲಯ ಈ ಎರಡು ಸಂಸ್ಥೆಗಳನ್ನು 
ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 462 ಎಂಎಸ್‌ಎಫ್‌ 97 ದಿನಾಂಕ: 01.03.1999ರಲ್ಲಿ ಸೇರಿಸಿಕೊಳ್ಳಲು ಆದೇಶಿಸಿದೆ. ಈ ಉದ್ದೇಶಕ್ಕೆ ಒದಗಿಸಿರುವ 
ಅನುದಾನದ ಮಿತಿಯಲ್ಲಿಯೇ ವೆಚ್ಚವನ್ನು ಭರಿಸತಕ್ಕದ್ದು. 

5. ದಿನಾಂಕ: 28.10.2005 ಸಂಖ್ಯೆ: ಆಇ 1899 ವೆಚ್ಚ:5/ 2005ರ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ಈ 
ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌.1666 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ವಿಷಯ : ಮೈಸೂರು ವೈದ್ಯಕೀಯ ಕಾಲೇಜಿನ ಅರವಳಿಕೆ ಶಾಸ್ತ್ರ ಉಪನ್ಯಾಸಕಿ ಡಾ: ಆರ್‌. ಪೂರ್ಣಿಮಾ ರವರಿಗೆ ಶಸ್ತ್ರ ಚಿಕಿತ್ಸಾ ಶಾಸ್ತ್ರಕ್ಕೆ ವಿಷಯ 


ಸಿ ಲಿ 


ಬದಲಾವಣೆ. 
ಓದಲಾಗಿದೆ : 1. ದಿನಾಂಕ: 24.06.2004ರ ಮೈಸೂರು ವೈದ್ಯಕೀಯ ಮಹಾ ವಿದ್ಯಾಲಯದ ಅರವಳಿಕೆ ಉಪನ್ಯಾಸಕಿ ಡಾ: ಆರ್‌. ಪೂರ್ಣಿಮರವರ 
ಅರ್ಜಿ. 


2. ದಿನಾಂಕ: 24.01.2005 ಸಂಖ್ಯೆ: ಎಸ್‌ಆರ್‌ಓ (2) 21:2004-05, ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರ. 
ಪ್ರಸ್ತಾವನೆ: 

1. ಮೈಸೂರು ವೈದ್ಯಕೀಯ ಕಾಲೇಜಿನ ಅರವಳಿಕೆ ಶಾಸ್ತ್ರ ಉಪನ್ಯಾಸಕಿ ಡಾ: ಆರ್‌. ಪೂರ್ಣಿಮ ದಿನಾಂಕ: 02.02.2001 ಸಂಖ್ಯೆ: ಆಕುಕ 119 
ಎಂಸಿಎಲ್‌ 2000ರ ಅಧಿಸೂಚನೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡು ನೇಮಕಗೊಂಡಿದ್ದಾರೆ. ಅವರು ಶಸ್ತ್ರ ಚಿಕಿತ್ಸಾ ಶಾಸ್ತ್ರ 
ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ಅರವಳಿಕೆ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿಲ್ಲ, ಆದ್ದರಿಂದ ಅರವಳಿಕೆ ಶಾಸ್ತ್ರ ವಿಷಯದಿಂದ ಶಸ್ತ್ರ 
ಚಿಕಿತ್ಸಾ ಶಾಸ್ತ್ರ ವಿಷಯಕ್ಕೆ ವಿಷಯ ಬದಲಾವಣೆ ನೀಡಲು ದಿನಾಂಕ: 24.06.2004ರ ಅರ್ಜಿಯಲ್ಲಿ ಕೋರಿದ್ದಾರೆ. ವಿಷಯ ಬದಲಾವಣೆಯನ್ನು 


೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಪುರಸ್ಕರಿಸಿದ್ದಲ್ಲಿ ಶಸ್ತ್ರ ಚಿಕಿತ್ಸಾ ಉಪನ್ಯಾಸಕರ ಜೇಷ್ಠತಾ ಪಟ್ಟಿಯಲ್ಲಿ ಕಡೇ ಸ್ಥಾನದಲ್ಲಿ ಜೇಷ್ಠತೆ ಪಡೆಯಲು ಒಪ್ಪಿ ಛಾಪಾ ಕಾಗದದಲ್ಲಿ ಕರಾರು ಬರೆದು 
ಕೊಟ್ಟಿರುತ್ತಾರೆ. ಅವರ ಮನವಿಯನ್ನು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಶಿಫಾರಸ್ಸು ಮಾಡಿ ಕಳುಹಿಸಿದ್ದಾರೆ. 

2. ಡಾ: ಆರ್‌. ಪೂರ್ಣಿಮಾ ರವರು ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ವಿಷಯ ಬದಲಾವಣೆ ಪಡೆಯಲು 
ಅವಕಾಶವಿರುವುದರಿಂದ ಅವರಿಗೆ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ವಿಷಯಕ್ಕೆ ಉಪನ್ಯಾಸಕರಾಗಿ ವಿಷಯ ಬದಲಾವಣೆಯನ್ನು ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ 16(ಎ) (11)ನೇ ನಿಯಮದಡಿ ಹಾಗೂ 1957ರ ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತೆ) ನಿಯಮಗಳು 
6ನೇ ನಿಯಮದ ಉಪಬಂಧಗಳ ಬೆಳಕಿನಲ್ಲಿ ಪರಿಶೀಲಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 64 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌, 2005 

3. ಮೈಸೂರು ವೈದ್ಯಕೀಯ ಮಹಾ ವಿದ್ಯಾಲಯದ ಅರವಳಿಕೆ ಶಾಸ್ತ್ರ ಉಪನ್ಯಾಸಕಿ ಡಾ: ಆರ್‌. ಪೂರ್ಣಿಮಾ ರವರಿಗೆ 1977ರ ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ 16(ಎ) (11)ನೇ ನಿಯಮದಡಿ ಅರವಳಿಕೆ ಶಾಸ್ತ್ರ ವಿಷಯದಿಂದ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ 
ವಿಷಯಕ್ಕೆ ವಿಷಯ ಬದಲಾವಣೆ ನೀಡಿ ಮೈಸೂರು ವೈದ್ಯಕೀಯ ಮಹಾ ವಿದ್ಯಾಲಯದಲ್ಲಿ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ವಿಭಾಗದಲ್ಲಿ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ 
ಉಪನ್ಯಾಸಕರ ಹುದ್ದೆಯಲ್ಲಿ ನೇಮಿಸಿದೆ. 

4. ಈ ವಿಷಯ ಬದಲಾವಣೆಯನ್ನು ಅವರ ಕೋರಿಕೆಯ ಮೇರೆಗೆ ಮಾಡಿರುವುದರಿಂದ ಅವರ ಜೇಷ್ಠತೆಯನ್ನು 1957ರ ಕರ್ನಾಟಕ ಸರ್ಕಾರಿ 
ನೌಕರರ (ಜೇಷ್ಠತೆ) ನಿಯಮಾವಳಿಯ 6ನೇ ನಿಯಮದ ಒಂದನೇ ಪರಂತುವಿನ ಪ್ರಕಾರ ಈಗ ಹಾಲಿ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರುಗಳ ಕೆಳಗೆ 
ನಿಗದಿಪಡಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌.1672 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ವಿಷಯ : ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಬೆಂಗಳೂರುಗಳಲ್ಲಿ ಕರಿಯರ್‌ ಅಡ್ಡಾನ್ಸ್‌ಮೆಂಟ್‌ ಸ್ಕೀಮ್‌ (ಸಿಎಎಸ್‌) 1986ರ ಬದಲಿಗೆ 
ಮೆರಿಟ್‌ ಅಪ್‌ಗ್ರೇಡೆಷನ್‌ ಸ್ಕೀಮ್‌ (ಎಂಯುಎಸ್‌) ಹಾಗೂ ಟೈಂ ಬೌಂಡ್‌ ಪ್ರಮೋಷನ್‌ (ಟಿಬಿಪಿ) ಸ್ಕೀಮ್‌ಗಳಡಿ ಅನುಕ್ರಮವಾಗಿ 
ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಿಂದ ಸಹ ಪ್ರಾಧ್ಯಾಪಕ ಹುದ್ದೆಗೆ ಹಾಗೂ ಸಹ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರಾಧ್ಯಾಪಕ ಹುದ್ದೆಗೆ 
ಪರಿನಿಯಮಗಳಡಿ ವಿಶ್ವವಿದ್ಯಾಲಯದ ನೀಡಿದ ಬಡ್ತಿಗಳನ್ನು ಒಪ್ಪಿ ಸ್ಥಿರೀಕರಿಸುವ ಬಗ್ಗೆ ಆದೇಶ. 


ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ: ಎಹೆಚ್‌ಡಿ 249 ಎಯುಎಂ 90, ದಿನಾಂಕ: 05.02.1993. 
2. ಸರ್ಕಾರದ ಪತ್ರ ಸಂಖ್ಯೆ: ಎಹೆಚ್‌ಡಿ 241 ಎಯುಎಂ 90 ದಿನಾಂಕ: 26.02.1993. 
3... ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿ ದಿನಾಂಕ: 13.11.2003. 
4. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಪತ್ರ ಸಂಖ್ಯೆ: ಆರ್‌. Rectt: TBP:MUS:2003-90-c ದಿನಾಂಕ: 
09.05.2003. 
5. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಪತ್ರ ದಿನಾಂಕ: ಸಿ:ಸಿಎಎಸ್‌: ಯುಎಎಸ್‌ಬಿ: 2004-05 ದಿನಾಂಕ: 
09.07.2004 ಮತ್ತು 07.06.2005. 
ಶಿಕ್ಷಕರ ಸಂಘ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಬೆಂಗಳೂರು ಇವರ ಮನವಿ ದಿನಾಂಕ: 29.10.2004. 
ಮಾನ್ಯ ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿ ದಿನಾಂಕ: 05.07.2005. 
ಪ್ರಸ್ತಾವನೆ: 


ಕ್ರಮ ಸಂಖ್ಯೆ: (1) ಮತ್ತು (2ರಲ್ಲಿ ಹೊರಡಿಸಲಾದ ಪತ್ರಗಳನ್ವಯ ಹಾಗೂ (3ರಲ್ಲಿ ಓದಲಾದ ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ದಿನಾಂಕ: 13.11.2003ರಂದು ಜರುಗಿದ ಸಭೆಯಲ್ಲಿ ಈ ಕೆಳಕಂಡ ತೀರ್ಮಾನ ಕೈಗೊಳ್ಳಲಾಗಿದೆ. 

1986 ಮತ್ತು 1996ರ ವೃತ್ತಿಪರ ಬಡ್ತಿ ಯೋಜನೆಗಳು ಜಾರಿಗೆ ಬಂದ ದಿನಾಂಕದಿಂದ ಕಡ್ಡಾಯವಾಗಿ ಈ ಯೋಜನೆಗಳನ್ಹಯ ಮುಂಬಡ್ತಿ 
ನೀಡಿದಲ್ಲಿ ಉಂಟಾಗುವ ಸೇವಾ ಮತ್ತು ಆರ್ಥಿಕ ಪರಿಣಾಮಗಳ ಬಗ್ಗೆ ಸವಿವರವಾದ ವರದಿಯನ್ನು ತಯಾರಿಸುವಂತೆ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ 
ನಿರ್ದೇಶಿಸಲಾಗಿದೆ. ಈ ವರದಿಯನ್ನು ತಯಾರಿಸುವಾಗ ವೃತ್ತಿಪರ ಬಡ್ತಿ ಯೋಜನೆ 1986 ಮತ್ತು 1996ರನ್ವಯ ಅವಶ್ಯವಾದ ಅರ್ಹತೆಗಳನ್ನು 
ಹೊಂದಿರದ, ಮುಂಬಡ್ತಿಗೆ ಅರ್ಹರಲ್ಲದ ಶಿಕ್ಷಕರ ಪ್ರಕರಣಗಳನ್ನು ಸಹ ಗುರುತಿಸುವಂತೆ ಸೂಚಿಸಿದರು. ಒಂದು ಸಾರಿ ವೃತ್ತಿಪರ ಬಡ್ತಿ ಯೋಜನೆ 86 
ಮತ್ತು 96ರ ನಿಗದಿತ ದಿನಾಂಕಗಳನ್ವಯ ಈ ಯೋಜನೆಯನ್ನು ಜಾರಿಗೊಳಿಸುವ ಬಗ್ಗೆ ಸೇವಾ ಮತ್ತು ಆರ್ಥಿಕ ಪರಿಣಾಮಗಳನ್ನು ಗುರುತಿಸಿದರೆ 
ಸರ್ಕಾರವು ಸೂಕ್ತ ತೀರ್ಮಾನ ಕೈಗೊಳ್ಳಲು ಸಾಧ್ಯವಾಗುವುದೆಂದು ತಿಳಿಸುತ್ತಾ, ಮೇಲೆ ಸೂಚಿಸಿರುವಂತೆ ನವೆಂಬರ್‌ 2003ರ ಅಂತ್ಯದೊಳಗೆ ಕ್ರಮ 
ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುವುದೆಂದು ಎರಡು ಕೃಷಿ ವಿಶ್ವವಿದ್ಯಾಲಯಗಳ ಉಪ ಕುಲಪತಿಗಳು ಸಮೃತಿಸಿದರು. 

ಕ್ರಮ ಸಂಖ್ಯೆ: (0 ಮತ್ತು (5ರಲ್ಲಿ ಓದಲಾದ ವರದಿಯಲ್ಲಿ ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಹಾಗೂ ಬೆಂಗಳೂರು ಇವರು 
ಸರ್ಕಾರದ ಪತ್ರ ಸಂಖ್ಯೆ: ಎಹೆಚ್‌ಡಿ 241 ಎಯುಎಂ 90 ದಿನಾಂಕ:26.02.1993ರ ಪ್ರಕಾರ ಹಾಗೂ ಎಹೆಚ್‌ಡಿ 249 ಎಯುಎಂ 90 ದಿನಾಂಕ: 
05.02.1993 ಮತ್ತು ಕೃಷಿ ವಿಶ್ವವಿದ್ಯಾಲಯ ಪರಿನಿಯಮ 29 (x) ಅಡಿ ಟೈಬೌಂಡ್‌ ಪ್ರಮೋಷನ್ಸ್‌ ಸ್ಕೀಮ್‌ (ಟಿಬಿಪಿ) ಹಾಗೂ 29 0) ಅಡಿ ಮೆರಿಟ್‌ 
ಅಪ್‌ಗ್ರೇಡೇಷನ್‌ ಸ್ಕೀಮ್‌ಗಳನ್ನು (ಎಂಯುಎಸ್‌) ದಿನಾಂಕ: 01.02.1988 ರಿಂದ 01.11.1999ರವರೆಗೆ ಅನುಕ್ರಮವಾಗಿ ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಯಿಂದ ಸಹ ಪ್ರಾಧ್ಯಾಪಕ ಹುದ್ದೆಗೆ ಮತ್ತು ಸಹ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರಾದ್ಯಾಪಕ ಹುದ್ದೆಗೆ ನೀಡಿರುವ ಬಡ್ತಿಗಳನ್ನು ಒಪ್ಪಿ ಸ್ಥಿರೀಕರಿಸಲು 
ಆಡಳಿತ ಮಂಡಳಿಯು ಸರ್ವಾನುಮತದಿಂದ ನಿರ್ಧಾರ ತೆಗೆದುಕೊಂಡಿದ್ದು, ಈ ಕುರಿತು ಸರ್ಕಾರದ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಕ್ರಮ ಸಂಖ್ಯೆ (6ರಲ್ಲಿ ಓದಲಾದ ಶಿಕ್ಷಕರ ಸಂಘ, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಇವರು ಸರ್ಕಾರದ ಪತ್ರ ಹಾಗೂ ವಿಶ್ವವಿದ್ಯಾಲಯದ 
ಪರಿನಿಯಮ ಹಾಗೂ ಆಡಳಿತ ಮಂಡಳಿಯ ಒಪ್ಪಿಗೆ ಹೀಗೆ ನ್ಯಾಯಯುತ ಪ್ರಕ್ರಿಯೆಗಳಿಂದ ನೀಡಲಾದ ಬಡ್ತಿಗಳನ್ನು ಹಾಗೂ 01.11.1999ಕ್ಕೆ ಅರ್ಹತೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಬ 





ಹೊಂದಿದ್ದ ವಿವಿಧ ಹಂತಗಳಲ್ಲಿರುವ ಬಡ್ತಿಗಳನ್ನು ಒಪ್ಪಿ ಸ್ಥಿರೀಕರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ. ಹಾಗೂ ಶಿಕ್ಷಕರ ಸಂಘ ಕೃಷಿ 
ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಸಹ ಸರ್ಕಾರದ ಪತ್ರ ಹಾಗೂ ಪರಿನಿಯಮಗಳನ್ಹಯ 13.01.2000ರವರೆಗೆ ನೀಡಿರುವ ಬಡ್ತಿಗಳನ್ನು ಹಾಗೂ 
13.01.2000ಕ್ಕೆ ಅರ್ಹತೆ ಹೊಂದಿರುವ ವಿವಿಧ ಹಂತಗಳಲ್ಲಿರುವ ಬಡ್ತಿಗಳನ್ನು ಒಪ್ಪಿ ಸ್ಥಿರೀಕರಿಸುವಂತೆ ಕೋರಿದ್ದಾರೆ. 

ಕ್ರಮ ಸಂಖ್ಯೆ: (7)ರಲ್ಲಿ ಓದಲಾದ ದಿನಾಂಕ: 05.07.2005ರಂದು ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿದ್ದು, ಈ ಸಭೆಯಲ್ಲಿ ಕಾನೂನು 
ಮತ್ತು ಸಂಸದೀಯ ವ್ಯವಹಾರ ಸಚಿವರು ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ 
ಇಲಾಖೆಯವರು ಪಾಲ್ಗೊಂಡು ಚರ್ಚಿಸಿ ಎರಡು ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯದ ಪರಿನಿಯಮಗಳಡಿ ಹಾಗೂ ಸರ್ಕಾರದ ಪತ್ರ ಸಂಖ್ಯೆ: 
ಎಹೆಚ್‌ಡಿ 241 ಎಯುಎಂ 90 ದಿನಾಂಕ: 26.02.1993ಕ್ಕೆ ಅನುಗುಣವಾಗಿ ನೀಡುವ ಬಡ್ತಿಗಳನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ 
ಅನ್ವಯಿಸುವಂತೆ ದಿನಾಂಕ: 01.11.1999 ತನಕ ಹಾಗೂ ಸರ್ಕಾರದ ಪತ್ರ ಸಂಖ್ಯೆ: ಎಹೆಚ್‌ಡಿ 249 ಎಯುಎಂ 90 ದಿನಾಂಕ: 05.02.1993ರನ್ವಯ 
ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 13.01.2000 ತನಕ ಮೆರಿಟ್‌ ಅಪ್‌ಗ್ರೇಡೇಷನ್‌ ಸ್ಕೀಮ್‌ ಹಾಗೂ ಟೈಂಬೌಂಡ್‌ ಪ್ರಮೋಷನ್‌ ಸ್ಕೀಮ್‌ ಅಡಿಯಲ್ಲಿ 
ನೀಡಿದ ಬಡ್ತಿಗಳನ್ನು ಒಪ್ಪಿ ಸ್ಥಿರೀಕರಿಸುವ ನಿರ್ಣಯ ತೆಗೆದುಕೊಂಡು ಪ್ರಸ್ತಾವನೆಯನ್ನು ಅನುಮೋದನೆಗಾಗಿ ಆರ್ಥಿಕ ಇಲಾಖೆಗೆ ಕಳುಹಿಸುವಂತೆ 
ತೀರ್ಮಾನಿಸಲಾಯಿತು. ಆರ್ಥಿಕ ಇಲಾಖೆಯು ಕೆಲವು ಷರತ್ತುಗಳೊಂದಿಗೆ ಈ ಪ್ರಸ್ತಾವನೆಗೆ ಸಹಮತಿ ನೀಡಿರುತ್ತದೆ. ಸರ್ಕಾರವು ಈ ವಿಷಯ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕೃತೋಇ 99 ಕೃವಿವಿ 2000, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ ಸರ್ಕಾರವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕರಿಯರ್‌ ಅಡ್ವಾನ್ಸ್‌ಮೆಂಟ್‌ 
ಸ್ಕೀಮ್‌ (ಸಿಎಎಸ್‌) 1986ರ ಬದಲಿಗೆ ಮೆರಿಟ್‌ ಅಪ್‌ಗ್ರೇಡೇಷನ್‌ ಸ್ಕೀಮ್‌ (ಎಂಯುಎಸ್‌) ಹಾಗೂ ಟೈಂಬೌಂಡ್‌ ಪ್ರಮೋಷನ್‌ ಸ್ಕೀಮ್‌ (ಟಿಬಿಪಿ) 
ಗಳಡಿ 01.11.1999 ರವರೆಗೆ ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ: 13.01.2000ರವರೆಗೆ ನೀಡಿದ ಬಡ್ತಿಗಳನ್ನು ಅದಕ್ಕೆ ತಗಲುವ 
ಹೆಚ್ಚುವರಿ ವೆಚ್ಚಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬಾರದೆಂದು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ನೀಡಲಾಗಿರುವ ಅನುದಾನದಲ್ಲಿಯೇ ಭರಿಸತಕ್ಕದೆಂಬ 
ಷರತ್ತಿಗೆ ಒಳಪಟ್ಟು ಸ್ಥಿರೀಕರಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 99 ವೆಚ್ಚ 4 2005 ದಿನಾಂಕ: 10.11.2005ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 

ಪಿ.ಆರ್‌.1673 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಲ 


ಶಿಕ್ಷಣ ಸಚಿವಾಲಯ 
ವಿಷಯ : ಬೆಂಗಳೂರು ಜಿಲ್ಲೆ ಆನೇಕಲ್‌ ತಾಲ್ಲೂಕಿನ ಶಾಲೆಗಳು ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಗಿರಿಜನ ಹಾಗೂ ಬಡತನ 
ರೇಖೆಯ ಕೆಳಗಿರುವ ಶಾಲಾ ಮಕ್ಕಳಲ್ಲಿ ಕಬ್ಬಿಣಾಂಶ ಮತ್ತು ಅಯೋಡಿನ್‌ ಕೊರತೆ ಕುರಿತು ಸಂಶೋಧನೆ ನಡೆಸುವ ಬಗ್ಗೆ. 
ಓದಲಾಗಿದೆ : 1. ಡೀನ್‌, ಸೆಂಟ್‌ ಜಾನ್ಸ್‌ ಅಕ್ಕಾಡೆಮಿ ಆಫ್‌ ಹೆಲ್ತ್‌ ಸೈನ್ಸಸ್‌, ಬೆಂಗಳೂರು ಅವರ ಪತ್ರದ ದಿನಾಂಕ: 14.06.2005. 
2. ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಅವರ ಪತ್ರದ ಸಂಖ್ಯೆ: ಪೌಅಕ/ 17 
2004-05, ದಿನಾಂಕ: 08.08.2005. 
3. ಸಹ ನಿರ್ದೇಶಕರು (ಮ.ಉ.ಯೊಲ) ಸಾ.ಶಿ.ಇ, ಬೆಂಗಳೂರು ಅವರ ಪತ್ರದ ಸಂಖ್ಯೆ: ಎಂ2/ ಅ.ದಾ.ಇತರೆ 31/ 17 
2005-06. 
ಪ್ರಸ್ತಾವನೆ: 
ಡೀನ್‌, ಇನ್ಸ್‌ಟ್ಯೂಟ್‌ ಆಫ್‌ ಪಾಪ್ಯಲೇಶನ್‌ ಹೆಲ್ತ್‌, ಸೇಂಟ್‌ ಜಾನ್ಸ್‌ ಅಕಾಡೆಮಿ ಆಫ್‌ ಹೆಲ್ತ್‌ ಸೈನ್ಸಸ್‌, ಬೆಂಗಳೂರು ಅವರು ಮೇಲೆ 
(1ರಲ್ಲಿ ಓದಲಾದ ದಿನಾಂಕ: 14.06.2005ರ ತಮ್ಮ ಪತ್ರದಲ್ಲಿ ಬೆಂಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕಿನ ಕೂಗೂರು, ತಿಂಡ್ಲು, ಮುಗಳೂರ್‌ 
ಗ್ರಾಮಗಳ ಶಾಲಾ ಮಕ್ಕಳಲ್ಲಿ ಕಬ್ಬಿಣ ಹಾಗೂ ಅಯೋಡಿನ್‌ ಮಿಶ್ರಿತ ಉಪ್ಪಿನ ಉಪಯುಕ್ತತೆ ಬಗ್ಗೆ ಸಂಶೋಧನೆ ನಡೆಸಲು ಕೋರಿದ್ದಾರೆ. ಈ ಬಗ್ಗೆ 
ಪರಿಶೀಲಿಸಿದ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರು ಮೇಲೆ (2ರಲ್ಲಿ ಓದಲಾದ ದಿನಾಂಕ: 08.08.2005ರ ತಮ್ಮ 
ಪತ್ರದಲ್ಲಿ ಕಬ್ಬಿಣಾಂಶ ಮತ್ತು ಅಯೋಡಿನ್‌ ಕೊರತೆಯ ಸಂಶೋಧನೆ ನಡೆಸಲು ಆನೇಕಲ್‌ ತಾಲ್ಲೂಕಿನ ಶಾಲೆಗಳಿಗಿಂತಲೂ ಗುಡ್ಡಗಾಡುಗಳಲ್ಲಿ 
ವಾಸಿಸುತ್ತಿರುವ ಗಿರಿಜನರ ಪ್ರದೇಶದ ಬಡತನ ರೇಖೆಗಿಂತ ಕೆಳಗಿರುವ ಶಾಲಾ ಮಕ್ಕಳಲ್ಲಿ ಈ ಸಂಶೋಧನೆ ನಡೆಸಿ ಫಲಿತಾಂಶ ತಿಳಿಯಬೇಕಾದದ್ದು ಹೆಚ್ಚು 
ಉಪಯುಕ್ತವೆನಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಎರಡು ವಿಷಯಗಳನ್ನು ಪರಿಶೀಲಿಸಿದ ಸಹ ನಿರ್ದೇಶಕರು (ಮ.ಉ.ಯೋ೯), ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಅವರು ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 30.09.2005ರ ತಮ್ಮ ಪತ್ರದಲ್ಲಿ ಆನೇಕಲ್‌ ತಾಲ್ಲೂಕಿನ ಶಾಲೆಗಳು 
ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಗಿರಿಜನ ಹಾಗೂ ಬಡತನ ರೇಖೆಯ ಕೆಳಗೆ ಇರುವ ಶಾಲಾ ಮಕ್ಕಳಲ್ಲಿ ಕಬ್ಬಿಣಾಂಶ ಮತ್ತು ಅಯೋಡಿನ್‌ 
ಕೊರತೆ ಕುರಿತು ಸಂಶೋಧನೆ ನಡೆಸಬಹುದೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ 
ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 63 ಎಂಎಂಎಸ್‌ 2005, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌, 2005 
[ಇಡಿ 73 ಸ್ವೀಮರ (ಯೂನಿಕ್‌) 2005, ದಿನಾಂಕ: 28.11.2005] 
ಬೆಂಗಳೂರು ಜಿಲ್ಲೆಯ ಆನೇಕಲ್‌ ತಾಲ್ಲೂಕಿನಲ್ಲಿನ ಕೂಗೂರು, ತಿಂಡ್ಲು ಮತ್ತು ಮುಗಳೂರು ಗ್ರಾಮಗಳಲ್ಲಿರುವ ಶಾಲೆಗಳಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಶಾಲಾ ಮಕ್ಕಳು ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಗಿರಿಜನ ಹಾಗೂ ಬಡತನ ರೇಖೆಯ ಕೆಳಗೆ ಇರುವ ಶಾಲಾ ಮಕ್ಕಳಲ್ಲಿ 
ಕಬ್ಬಿಣಾಂಶ ಮತ್ತು ಅಯೋಡಿನ್‌ ಕೊರತೆಯ ಬಗ್ಗೆ ಪ್ರಾಯೋಗಿಕವಾಗಿ ಸಂಶೋಧನೆಯನ್ನು ಸೆಂಟ್‌ ಜಾನ್ಸ್‌ ನ್ಯಾಷನಲ್‌ ಅಕ್ಕಾಡೆಮಿ ಆಫ್‌ ಹೆಲ್ತ್‌ 


ಸೈನ್ಸಸ್‌, ಸರ್ಜಾಪುರ ರಸ್ತೆ, ಬೆಂಗಳೂರು ಈ ಸಂಸ್ಥೆಯವರು ಕೈಗೊಳ್ಳಲು ಈ ಮೂಲಕ ಅನುಮತಿ ನೀಡಿದೆ. ಈ ಅನುಮತಿಯನ್ನು ನಿರ್ದೇಶಕರು, 


೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರು ಮಾಡಿರುವ ಶಿಫಾರಸ್ಸಿನ ಆಧಾರದ ಮೇಲೆ ನೀಡಲಾಗಿದೆ. ಈ ಸಂಶೋಧನೆಗೆ 
ಸಂಬಂಧಿಸಿದ ವೆಚ್ಚವನ್ನು ಸಂಶೋಧನೆ ನಡೆಸುವ ಸಂಸ್ಥೆಯೇ ಭರಿಸತಕ್ಕದ್ದು. 
ಸಂಶೋಧನೆ ಮುಕ್ತಾಯವಾದ ನಂತರ ಸಂಶೋಧನಾ ವರದಿಯನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅವರ 
ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌.1674 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 


ಶಿಕ್ಷಣ ಇಲಾಖೆ. 


ವಿಷಯ : ಯುನೈಟೆಡ್‌ ಸ್ಕೂಲ್‌ ಆರ್‌ಗನೈಜೇಶನ್‌ ಆಫ್‌ ಇಂಡಿಯಾಗೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ಅಧ್ಯಕ್ಷರು ಯುನೈಟೆಡ್‌ ಸ್ಕೂಲ್‌ ಆರ್‌ಗನೈಜೇಶನ್‌ ಆಫ್‌ ಇಂಡಿಯ ಇವರ ಪತ್ರ ಸಂಖ್ಯೆ: ಸಿಎಂ.919, G೦1 / 2005 ದಿನಾಂಕ: 
08.08.2005. 

ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ಪತ್ರದಲ್ಲಿ 53ನೇ ಸಾಮಾನ್ಯ ಸಮ್ಮೇಳನವನ್ನು ಹಾಗೂ ಶಾಲಾ ಉತ್ಸವವನ್ನು ವಾರಾಂಗಲ್‌ (ಆಂಧ್ರ ಪ್ರದೇಶ)ದಲ್ಲಿ 
ದಿನಾಂಕ: 5ನೇ ಅಕ್ಟೋಬರ್‌ 2005 ರಿಂದ 8ನೇ ಅಕ್ಟೋಬರ್‌ 2005ರ ವರೆಗೆ ನಡೆಸಲು ತೀರ್ಮಾನಿಸಿದ್ದು, ಇದರಲ್ಲಿ ರಾಜ್ಯದಿಂದ 450 ವಿದ್ಯಾರ್ಥಿಗಳು 
ಮತ್ತು ಶಿಕ್ಷಕರುಗಳು ಭಾಗವಹಿಸುವುದಾಗಿ ತಿಳಿಸಿರುತ್ತಾರೆ. 

ಈ ವೆಚ್ಚಕ್ಕಾಗಿ ಒಟ್ಟು ರೂ.4,10,000/ ತಗಲುವುದಾಗಿ ಇದರ ಅನುದಾನವಾಗಿ ಕರ್ನಾಟಕ ಸರ್ಕಾರದಿಂದ ಅಡ್‌ಕಾಕ್‌ ಗ್ರಾಂಟ್‌ ಆಗಿ 
ರೂ.5,000/- ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 311 ಯೋಯೋಕ 2005, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌, 2005 
[ಇಡಿ 74 ಸ್ವೀಮರ (ಯೂನಿಕ್‌) 2005, ದಿನಾಂಕ: 26.11.2005] 

2005-06ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 2202-02-001-0-03-051 (ಯೋಜನೇತರ) ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಒದಗಿಸಿರುವ ಅನುದಾನ ರೂ.22.32 ಲಕ್ಷಗಳಲ್ಲಿ ಆಂಧ್ರ ಪ್ರದೇಶದ ವಾರಂಗಲ್‌ನಲ್ಲಿ 53ನೇ ಸಾಮಾನ್ಯ 
ಸಮ್ಮೇಳನದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರುಗಳ ಖರ್ಚು ವೆಚ್ಚಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ರೂ.5,000/- (ರೂ.ಐದು ಸಾವಿರ 
ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡುತ್ತದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅ.ಟಿ. ಸಂಖ್ಯೆ: ಇಡಿ 710 ಐಎಫ್‌ (ಬಿಎ) 2005 ದಿನಾಂಕ:15.11.2005ರಲ್ಲಿ ನೀಡಿರುವ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 


ಪಿ.ಆರ್‌.1675 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 
ಶಿಕ್ಷಣ ಇಲಾಖೆ. 
ವಿಷಯ : ಉಚಿತ ಸಮವಸ್ತ್ರ ಸರಬರಾಜು ಮಾಡಿದ ಸಂಸ್ಥೆಗಳಿಗೆ ಹಣ ಪಾವತಿಸಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 


ಅವರಿಗೆ ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಆಇ 1746 ವೆಚ್ಚ-6/ 2005 ದಿನಾಂಕ: 22.10.2005. 

2. ಸರ್ಕಾರಿ ಆದೇಶ ಸಂಖ್ಯೆ: ಆಣ) 1746) ವೆಚ್ಚ-6/ 2005 ದಿನಾಂಕ: 28.10.2005. 

3. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅವರ ಪತ್ರ ಸಂಖ್ಯೆ: ಯೋ (1) ಖಜಾನೆ. ಗಂ.04 2005-06 

ದಿನಾಂಕ: 17.11.2005. 
ಪ್ರಸ್ತಾವನೆ: 
ಮೇಲೆ (1) ಮತ್ತು ()ರಲ್ಲಿ ಓದಲಾದ ದಿನಾಂಕ:22.10.2005 ಹಾಗೂ 28.10.2005ರ ಸರ್ಕಾರಿ ಆದೇಶಗಳಲ್ಲಿ ವಿದ್ಯಾವಿಕಾಸ 

ಯೋಜನೆಯಡಿ ಉಚಿತ ಸಮವಸ್ತ್ರ ಸರಬರಾಜು ಮಾಡಿದ ಸಂಸ್ಥೆಗಳಿಗೆ ಪಾವತಿ ಮಾಡಲು ರೂ.2737.31 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 
2202-01-197-1-01 (ಯೋಜನೆ) ಅಡಿಯಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅವರಿಗೆ ಬಿಡುಗಡೆ ಮಾಡಲಾಗಿತ್ತು. 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅವರು ಮೇಲೆ (3ರಲ್ಲಿ ಓದಲಾದ ದಿನಾಂಕ: 17.11.2005ರ ತಮ್ಮ ಪತ್ರದಲ್ಲಿ ಸದರಿ 
ಮೊತ್ತವನ್ನು ಅವರಿಂದ ಗಣಕೀಕರಣಗೊಳಿಸಿ ಸಂಸ್ಥೆಗಳಿಗೆ ಪಾವತಿಸಲು ಅನುಕೂಲವಾಗುವಂತೆ ಆಯುಕ್ತರಿಂದ ಅನುಷ್ಠಾನಗೊಳಿಸಲ್ಪಡುತ್ತಿರುವ 
ರಾಜ್ಯವಲಯದ ಯೋಜನಾ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಸದರಿ ಹಣವನ್ನು ಬಿಡುಗಡೆ ಮಾಡಲು ಕೋರಿದ್ದಾರೆ. ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದ 
ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೭೯ 





ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 343 ಯೋಯೋಕ 2005, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌, 2005 
[ಇಡಿ 75 ಸ್ವೀಮರ (ಯೂನಿಕ್‌) 2005, ದಿನಾಂಕ: 28.11.2005] 
ಉಚಿತ ಸಮವಸ್ತ್ರ ಸರಬರಾಜು ಮಾಡಿದ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ 
ನಿಗಮಗಳಿಗೆ ಪಾವತಿ ಮಾಡುವ ಸಲುವಾಗಿ ಮೇಲೆ ಓದಲಾದ ದಿನಾಂಕ:22.10.2005 ಮತ್ತು 28.10.2005ರ ಆದೇಶಗಳಲ್ಲಿ ಅನುಮತಿಸಲಾದ 
2737-31 ಲಕ್ಷ ರೂ.ಗಳನ್ನು (ಎರಡು ಸಾವಿರದ ಏಳುನೂರ ಮೂವತ್ತೇಳು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿಗಳು ಮಾತ್ರ) ಹಂಚಿಕೆಮಾಡಲು 
ಸರ್ಕಾರವು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅವರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 
2202-01-109-0-03-221 (ಯೋಜನೆ)ರಲ್ಲಿ ಭರಿಸತಕ್ಕದ್ದು. ಈ ಮೊತ್ತವನ್ನು ಅಗತ್ಯತೆ ಮತ್ತು ಸಂಸ್ಥೆಗಳ ಬೇಡಿಕೆಗೆ ಅನುಗುಣವಾಗಿ ಹಂಚಿಕೆ 
ಮಾಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌.1676 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 
ಶಿಕ್ಷಣ ಇಲಾಖೆ. 


ವಿಷಯ : ಬೀದರ್‌ನ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಛೇರಿ, ಕಟ್ಟಡದ ದುರಸ್ತಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 

ಪ್ರಸ್ತಾವನೆ: 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಧಿಕಾರಿಗಳು ಇತ್ತೀಚೆಗೆ ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡ ಸಮಯದಲ್ಲಿ ಬೀದರ್‌ ನಗರದಲ್ಲಿರುವ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಪ ನಿರ್ದೇಶಕರ ಕಛೇರಿ ಕಟ್ಟಡವು ತುಂಬಾ ಶಿಥಿಲಾವಸ್ಥೆ ತಲುಪಿದ್ದು ದುರಸ್ತಿ ಕಾರ್ಯಮಾಡುವುದು ಅವಶ್ಯವೆಂದು 
ಕಂಡುಬಂದಿದೆ. ಈ ಅಗತ್ಯವನ್ನು ಮನಗಂಡ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 469 ಯೋಸಕ 2005, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2005 
[ಇಡಿ 72 ಸ್ವೀಮರ (ಯೂನಿಕ್‌) 2005, ದಿನಾಂಕ: 24.11.2005] 

ಸರ್ಕಾರವು ಬೀದರ್‌ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಶಿಥಿಲಗೊಂಡ ಕಛೇರಿ ಕಟ್ಟಡದ ದುರಸ್ತಿಗಾಗಿ 2 ಲಕ್ಷ ರೂ.ಗಳನ್ನು 
(ಎರಡು ಲಕ್ಷರೂ.ಗಳು ಮಾತ್ರ) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಬೀದರ್‌ ಅವರಿಗೆ ಈ ಮೂಲಕ ಬಿಡುಗಡೆ 
ಮಾಡುತ್ತದೆ. ಈ ವೆಚ್ಚವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ 2202-01-053-0-01-200 (ಯೋಜನೇತರ) ಅಡಿಯಲ್ಲಿ ನಿಗದಿಯಾಗಿರುವ ರೂ.1000 
ಲಕ್ಷಗಳಲ್ಲಿ ಭರಿಸತಕ್ಕದ್ದು. 

ಈ ಮೊತ್ತವನ್ನು ಡ್ರಾ ಮಾಡುವ ಅಧಿಕಾರವನ್ನು ಬೀದರ್‌ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ನೀಡಲಾಗಿದೆ. ಹಾಗೂ ಸದರಿ 
ಲೆಕ್ಕ ಶೀರ್ಷಿಕೆಯು ಜಿಲ್ಲಾ ಪಂಚಾಯತ್‌ ಲಿಂಕ್‌ ಡಾಕ್ಕುಮೆಂಟ್‌ನಿಂದ ಹೊರತುಪಡಿಸಿರುತ್ತದೆ. 

ದುರಸ್ತಿ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ವಿಭಾಗದಿಂದ ಕೈಗೆತ್ತಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಡಿ 2003 ದಿನಾಂಕ: 12.06.2003ರಲ್ಲಿ ನೀಡಿರುವ ಅಧಿಕಾರದನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌.1677 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 
ಶಿಕ್ಷಣ ಇಲಾಖೆ. 


ವಿಷಯ : 2005-06ನೇ ಸಾಲಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯವಲಯ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಡಿ 
ಒದಗಿಸಲಾದ ಅನುದಾನವನ್ನು ತಾಲ್ಲೂಕು ಪಂಚಾಯತ್‌ ಕಾರ್ಯಕ್ರಮಗಳಡಿ ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ವರ್ಗಾಯಿಸುವ 
ಓದಲಾಗಿದೆ : ಉಪನಿರ್ದೇಶಕರು (ಯೋಜನೆ) ಸಾ.ಶಿ.ಇ. ಇವರ ಪತ್ರ ಸಂಖ್ಯೆ: ಯೋ(1) ಮು.ಯೋ.ಕಂ.ಹ.ಬಿ.27/ 2004-05 ದಿನಾಂಕ: 
16.07.2005. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 16.07.2005ರ ಪತ್ರದಲ್ಲಿ 2005-06ನೇ ಸಾಲಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ರಾಜ್ಯ 
ವಲಯ ಮುಂದುವರಿಕೆ ಕಾರ್ಯಕ್ರಮಗಳಡಿ ಜಿಲ್ಲಾ ಪಂಚಾಯತ್‌ ಮೂಲಕ ಅನುಬಂಧ-1 ಮತ್ತು 2 ರಲ್ಲಿ ನಮೂದಿಸಿರುವಂತೆ ಅನುದಾನವನ್ನು 
ತಾಲ್ಲೂಕು ಪಂಚಾಯತ್‌ ಕಾರ್ಯಕ್ರಮಗಳಡಿ ಅನುಷ್ಠಾನಗೊಳಿಸಲು ಅನುದಾನವನ್ನು ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ವರ್ಗಾಯಿಸಲು 
ಕೋರಿರುತ್ತಾರೆ. 
ಅನುಬಂಧ-1 ರಲ್ಲಿ ಆಯವ್ಯಯ ಲೆಕ್ಕಶೀರ್ಷಿಕೆ 2202-01-104-0-00 ಪರಿವೀಕ್ಷಣೆ (ಪ್ರಾಥಮಿಕ) ಅಡಿಯಲ್ಲಿ ನಿಗದಿಪಡಿಸಿರುವ ರೂ.40.00 
ಲಕ್ಷಗಳಲ್ಲಿ 1994-95ರಿಂದ 1999-2000ನೇ ಸಾಲಿನಲ್ಲಿ ಮಂಜೂರಾಗಿದ್ದ ಯೋಜನೆಯಡಿ ಮುಂದುವರೆಯುತ್ತಿರುವ ವಾಹನಚಾಲಕರ ಹುದ್ದೆಗಳನ್ನು 
ಮುಂದುವರೆಸಿ ಅವರುಗಳಿಗೆ ವೇತನ ವೆಚ್ಚ ಭರಿಸಲು ಜಿಲ್ಲಾವಾರು ಆಯವ್ಯಯ ಹಂಚಿಕೆಮಾಡಿ ರೂ.5.00 ಲಕ್ಷಗಳನ್ನು ತಾಲ್ಲೂಕು ಪಂಚಾಯತ್‌ 
ಕಾರ್ಯಕ್ರಮಗಳಿಗೆ ವಿಲೀನಗೊಳಿಸಿ ಜಿಲ್ಲಾ ವಲಯದಡಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 


೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಅನುಬಂಧ-2ರಲ್ಲಿ ಆಯವ್ಯಯ ಲೆಕ್ಕಶೀರ್ಷಿಕೆ 2202-01-104-0-00 ಪರಿವೀಕ್ಷಣೆ (ಪ್ರಾಥಮಿಕ) ಅಡಿಯಲ್ಲಿ ನಿಗದಿಪಡಿಸಿರುವ ರೂ.40.00 
ಲಕ್ಷಗಳಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ವಲಯಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಮ್ಯಾನೇಜರ್‌ಗಳ ಹುದ್ದೆಗಳನ್ನು ಮುಂದುವರೆಸಿ, ಅವರುಗಳಿಗೆ 
ವೇತನ, ವೆಚ್ಚ ಭರಿಸಲು ರೂ.30.29 ಲಕ್ಷಗಳನ್ನು ಬ್ಲಾಕುವಾರು ಹಂಚಿಕೆ ಮಾಡಲಾಗಿದೆಯೆಂದು ತಿಳಿಸುತ್ತಾ ಸದರಿ ಕಾರ್ಯಕ್ರಮವನ್ನು ತಾಲ್ಲೂಕು 
ಪಂಚಾಯತ್‌ ಕಾರ್ಯಕ್ರಮಗಳಿಗೆ ವರ್ಗಾಯಿಸಿ, ಜಿಲ್ಲಾ ವಲಯದಡಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಉಪ ನಿರ್ದೇಶಕರು (ಯೋಜನೆ), ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ 
ಆದೇಶ ಹೊಡಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 312 ಯೋಯೋಕಾ 2005, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌, 2005 
[ಇಡಿ 70 ಸ್ವೀಮರ (ಯೂನಿಕ್‌) 2005, ದಿನಾಂಕ: 22.11.2005] 

2005-06ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 2202-01-104-0-00 (ಯೋಜನೆ ಪರಿವೀಕ್ಷಣೆ ಅಡಿಯಲ್ಲಿ ರೂ.40.00 ಲಕ್ಷಗಳ 
(ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನವನ್ನು ಒದಗಿಸಲಾಗಿದ್ದು ಈ ಅನುದಾನದಲ್ಲಿ 1994-95 ರಿಂದ 1999-2000ನೇ ಸಾಲಿನಲ್ಲಿ 
ಮಂಜೂರಾಗಿದ್ದ ಯೋಜನೆ ಅಡಿಯಲ್ಲಿ ಮುಂದುವರೆಯುತ್ತಿರುವ ಅನುಬಂಧ-1ರಲ್ಲಿ ನಮೂದಿಸಿರುವ ಜಿಲ್ಲೆಗಳಲ್ಲಿ ವಾಹನ ಚಾಲಕರ ಹುದ್ದೆಗಳನ್ನು 
ಮುಂದುವರೆಸಿ, ಅವರುಗಳಿಗೆ ವೇತನ, ವೆಚ್ಚ ಭರಿಸಲು ಜಿಲ್ಲಾವಾರು ಆಯವ್ಯಯ ಹಂಚಿಕೆಮಾಡಿ ರೂ.5.00 ಲಕ್ಷಗಳನ್ನು (ಐದು ಲಕ್ಷ ರೂಪಾಯಿಗಳು 
ಮಾತ್ರ) ತಾಲ್ಲೂಕು ಪಂಚಾಯತ್‌ ವಿಲೀನಗೊಳಿಸಿ ಜಿಲ್ಲಾವಲಯದಡಿ ಬಿಡುಗಡೆ ಮಾಡಲು ಹಾಗೂ ಹೊಸದಾಗಿ ಸೃಜಿಸಲಾಗಿರುವ ವಲಯಗಳ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳ ಮತ್ತು ಮ್ಯಾನೇಜರ್‌ಗಳ ಹುದ್ದೆಗಳನ್ನು ಅನುಬಂಧ-2ರಲ್ಲಿ ನಮೂದಿಸಿರುವ ಜಿಲ್ಲೆಗಳಲ್ಲಿ ಮುಂದುವರೆಸಿ, ಅವರುಗಳಿಗೆ ವೇತನ, ವೆಚ್ಚ 
ಭರಿಸಲು ಸದರಿ ಲೆಕ್ಕ ಶೀರ್ಷಿಕೆಯಲ್ಲಿಯೇ ರೂ.30.29 ಲಕ್ಷಗಳನ್ನು (ಮೂವತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರಗಳು ಮಾತ್ರ) ತಾಲ್ಲೂಕು ಪಂಚಾಯತ್‌ 
ಕಾರ್ಯಕ್ರಮಗಳಿಗೆ ವರ್ಗಾಯಿಸಿ ಜಿಲ್ಲಾ ವಲಯದಡಿ ಅನುದಾನವನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸದರಿ ಲೆಕ್ಕ ಶೀರ್ಷಿಕೆಯು 
ಲಿಂಕ್‌ ಡಾಕ್ಕುಮೆಂಟ್‌ನಿಂದ ಹೊರತುಪಡಿಸಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅ.ಟಿ. ಸಂಖ್ಯೆ: ಶಿಇ 711 ಐಎಫ್‌ (ಬಿಎ) 2005ದ ದಿನಾಂಕ: 15.11.2005ರಲ್ಲಿ 
ನೀಡಿರುವ ಸಹಮತಿಯನ್ಹಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), ಶಿಕ್ಷಣ ಇಲಾಖೆ. 


ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 312 ಯೋಯೋಕಾ 2005, ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌, 2005ಕ್ಕೆ ಅನುಬಂಧ 
[ಇಡಿ 70 ಸ್ವೀಮರ (ಯೂನಿಕ್‌) 2005, ದಿನಾಂಕ: 23.11.2005] 
ಅನುಬಂಧ-1 
(1) ರಾಜ್ಯವಲಯ ಯೋಜನೆಯಡಿ ಮುಂದುವರೆಯುತ್ತಿರುವ ವಾಹನ ಚಾಲಕರ ಹುದ್ದೆಗಳಿಗೆ ವೇತನ ವೆಚ್ಚವನ್ನು ಭರಿಸಲು ಜಿಲ್ಲಾವಾರು 
ಅನುದಾನ ಹಂಚಿಕೆ. 
ಲೆಕ್ಕ ಶೀರ್ಷಿಕೆ: 2202-01-104-0-00 ಪರಿವೀಕ್ಷಣೆ (ಪ್ರಾಥಮಿಕ) 




















ಕ್ರಮ ಜಿಲ್ಲೆಯ ಹೆಸರು ಬಿಡುಗಡೆ ಮಾಡಲಾದ 
ಸಂಖ್ಯೆ ಅನುದಾನ (ರೂ. ಲಕ್ಷಗಳಲ್ಲಿ 
1. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 1.00 
2. ದಾವಣಗೆರೆ 0.50 
3. ಉತ್ತರ ಕನ್ನಡ 3.50 
ಒಟ್ಟು 5.00 














ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 312 ಯೋಯೋಕಾ 2005, ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌, 2005ಕ್ಕೆ ಅನುಬಂಧ 
[ಇಡಿ 70 ಸ್ವೀಮರ (ಯೂನಿಕ್‌) 2005, ದಿನಾಂಕ: 23.11.2005] 
ಅನುಬಂಧ-2 
ರಾಜ್ಯವಲಯ ಯೋಜನೆಯಡಿ ಮುಂದುವರೆಯುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ವ್ಯವಸ್ಥಾಪಕರುಗಳ ಹುದ್ದೆಗಳಿಗೆ ವೇತನ ವೆಚ್ಚವನ್ನು 
ಭರಿಸಲು ಅನುದಾನ ಬಿಡುಗಡೆ. 
































ಕ್ರಮ ಜಿಲ್ಲೆಯ ಹೆಸರು ಬಿಡುಗಡೆ ಮಾಡಲಾದ 
ಸಂಖ್ಯೆ ಅನುದಾನ (ರೂ. ಲಕ್ಷಗಳಲ್ಲಿ) 
1. ಬೆಂಗಳೂರು ಉತ್ತರ ವಲಯ-4 (ಬೆಂಗಳೂರು ಜಿಲ್ಲೆ) 5.04 
2. ಬೆಂಗಳೂರು ದಕ್ಷಿಣ ವಲಯ-4 (ಬೆಂಗಳೂರು ಜಿಲ್ಲೆ) 5.32 
3. ಮೈಸೂರು ನಗರ ದಕ್ಷಿಣ (ಮೈಸೂರು ಜಿಲ್ಲೆ 5.05 
4. ಹನೂರು (ಚಾಮರಾಜನಗರ ಜಿಲ್ಲೆ) 3.65 
5. ಬಳ್ಳಾರಿ ಪಶ್ಚಿಮ (ಬಳ್ಳಾರಿ ಜಿಲ್ಲೆ) 3.93 
6. ಗುಲ್ಬರ್ಗಾ ಉತ್ತರ (ಗುಲ್ಬರ್ಗಾ ಜಿಲ್ಲೆ 3.65 
7. ಚಡಚಣ (ಬಿಜಾಪುರ ಜಿಲ್ಲೆ 3.65 
ಒಟ್ಟು 30.29 














ಕೆ. ಶ್ರೀಕಂಠೇಶ್ವರ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌ .1679 ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), ಶಿಕ್ಷಣ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೮೧ 





ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ವಿದ್ಯಾಗಣಪತಿ ಎಜುಕೇಷನ್‌ ಸೊಸೈಟಿ, ಕೇರಳಾಪುರ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ ಈ ಸಂಸ್ಥೆಗೆ ನೇಮಕ 
ಮಾಡಲಾಗಿರುವ ಆಡಳಿತಾಧಿಕಾರಿ ಅವಧಿಯನ್ನು ವಿಸ್ತರಿಸಿ ಆದೇಶಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಕಂಣ 77 ಮುನೊಸೊ 1999, ದಿನಾಂಕ: 10.04.2000. 
2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 49 ಮುನೊಸೊ 2004, ದಿನಾಂಕ: 09.02.2005. 
3. ಉಪ ವಿಭಾಗಾಧಿಕಾರಿಗಳು, ಸಕಲೇಶಪುರ ಉಪ ವಿಭಾಗ, ಹಾಗೂ ಆಡಳಿತಾಧಿಕಾರಿಗಳು ಶ್ರೀ ವಿದ್ಯಾಗಣಪತಿ 
ಎಜುಕೇಷನ್‌ ಸೊಸೈಟಿ, ಕೇರಳಾಪುರ ಇವರ ಪತ್ರ ಸಂಖ್ಯೆ: ಭೂಸು/ 07/05, ದಿನಾಂಕ: 10.10.2005. 

ಪ್ರಸ್ತಾವನೆ: 

ಮೇಲೆ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ವಿದ್ಯಾಗಣಪತಿ ಎಜುಕೇಷನ್‌ ಸೊಸೈಟಿ, ಕೇರಳಾಪುರ, ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ, ಈ ಸಂಸ್ಥೆಯ ಅವ್ಯವಹಾರಗಳನ್ನು ಸರಿಪಡಿಸಿ ಸಂಸ್ಥೆಗೆ ಚುನಾವಣೆ ನಡೆಸಲು ನೇಮಿಸಲಾಗಿದ್ದ ಆಡಳಿತಾಧಿಕಾರಿ ಅವಧಿಯನ್ನು ಕಾಲಕಾಲಕ್ಕೆ 
ವಿಸ್ತರಿಸಿಕೊಂಡು ಬರಲಾಗುತ್ತಿದ್ದು, ಮೇಲೆ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ವಿಸ್ತರಿಸಲಾಗಿದ್ದ ಆಡಳಿತಾಧಿಕಾರಿ ಅವಧಿಯು ದಿನಾಂಕ: 
09.07.2005ಕ್ಕೆ ಮುಕ್ತಾಯಗೊಂಡಿರುತ್ತದೆ. 

ಮೇಲೆ -3 ರಲ್ಲಿ ಓದಲಾದ ಪತ್ರದಲ್ಲಿ ಉಪ ವಿಭಾಗಾಧಿಕಾರಿಗಳು, ಸಕಲೇಶಪುರ ಉಪ ವಿಭಾಗ ಹಾಗೂ ಆಡಳಿತಾಧಿಕಾರಿಗಳು ಶ್ರೀ 
ವಿದ್ಯಾಗಣಪತಿ ಎಜುಕೇಷನ್‌ ಸೊಸೈಟಿ, ಕೇರಳಾಪುರ, ರವರು ಉಪ ವಿಭಾಗಾಧಿಕಾರಿಗಳ ಕೆಲಸದ ಜೊತೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು 
ಹೆಚ್‌ಆರ್‌ಪಿ (ಪು ಹಾಸನ ಹುದ್ದೆಯ ಅಧಿಕ ಪ್ರಭಾರವನ್ನು ಹೊಂದಿದ್ದು, ಕೆಲಸದ ಒತ್ತಡದಿಂದಾಗಿ ಸಂಸ್ಥೆಗೆ ಚುನಾವಣೆಯನ್ನು ನಡೆಸಲು 
ಸಾಧ್ಯವಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಉಪ ವಿಭಾಗಾಧಿಕಾರಿಗಳು, ಸಕಲೇಶಪುರ ಉಪ ವಿಭಾಗ, ಹಾಸನ ಜಿಲ್ಲೆ ರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಆಡಳಿತಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸಲು ಸರ್ಕಾರವು ತೀರ್ಮಾನಿಸಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 49 ಮುನೊಸೊ 2004, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27-ಎ ಪ್ರಕಾರ 
ಶ್ರೀ ವಿದ್ಯಾಗಣಪತಿ ಎಜುಕೇಷನ್‌ ಸೊಸೈಟಿ, ಕೇರಳಾಪುರ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ, ಈ ಸಂಸ್ಥೆಗೆ ನೇಮಕ ಮಾಡಲಾಗಿರುವ 
ಆಡಳಿತಾಧಿಕಾರಿ ಅವಧಿಯನ್ನು ದಿನಾಂಕ: 10.07.2005 ರಿಂದ ಮುಂದಿನ 6 ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ, ನೂತನ 
ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಅಥವಾ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ 
ಆದೇಶಿಸಿದೆ. 

ಆಡಳಿತಾಧಿಕಾರಿಯವರು ವಿಸ್ತರಣಾ ಅವಧಿಯೊಳಗಾಗಿ ಖಡ್ಡಾಯವಾಗಿ ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ನೂತನ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 
ಪಿ.ಆರ್‌.1684 ಪೀಠಾಧಿಕಾರಿ, 
ಕಂದಾಯ ಇಲಾಖೆ, (ನೋಂದಣಿ ಮತ್ತು ಮುದ್ರಾಂಕ). 


ವಿಷಯ : ಶ್ರೀ ಯಳನಡು ಜಗದ್ಗುರು ವಿದ್ಯಾಸಂಸ್ಥೆ (ರಿ) ಅರಸೀಕೆರೆ, ಹಾಸನ ಜಿಲ್ಲೆ, ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ 
ಮಾಡಲಾಗಿರುವ ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 32 ಮುನೊಸೊ 2003, ದಿನಾಂಕ: 26.07.2005. 
2. ಸರ್ಕಾರದ ಸಮ ಸಂಖ್ಯೆ: ಆದೇಶ ದಿನಾಂಕ: 08.08.2005. 
3. ಜಿಲ್ಲಾ ನೋಂದಣಾಧಿಕಾರಿಗಳು, ಹಾಸನ ರವರ ಪತ್ರ ಸಂಖ್ಯೆ: ಸಂಘ! 12/ 68-69, ದಿನಾಂಕ: 18.10.2005. 
ಪ್ರಸ್ತಾವನೆ: 
ಶ್ರೀ ಯಳನಡು ಜಗದ್ಗುರು ವಿದ್ಯಾಸಂಸ್ಥೆ (ರಿ) ಅರಸೀಕೆರೆ, ಹಾಸನ ಜಿಲ್ಲೆ, ಈ ಸಂಸ್ಥೆಯು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ 
ಪ್ರಕಾರ ನೋಂದಾಯಿಸಲ್ಪಟ್ಟಿದ್ದು, ಸದರಿ ಸಂಘದ ಆಡಳಿತ ವ್ಯವಸ್ಥೆ, ಹಣಕಾಸು ಹಾಗೂ ಅಂಗರಚನೆಯ ಕುರಿತು ಜಿಲ್ಲಾ ನೋಂದಣಾಧಿಕಾರಿಗಳೇ 
ಸ್ವಯಂ ಆಗಿ ನೋಂದಣಿ ಕಾಯ್ದೆಯ ಕಲಂ 25 ರಡಿ ವಿಚಾರಣೆ ನಡೆಸಲು, ವಿಚಾರಣಾಧಿಕಾರಿಯವರನ್ನು ನೇಮಿಸಿದ್ದು, ವಿಚಾರಣಾಧಿಕಾರಿಯವರು 
ವಿಚಾರಣೆ ನಡೆಸಿ ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿ ಸಂಘದ ಕಾರ್ಯದರ್ಶಿಯವರಿಗೆ ನೋಟೀಸು ನೀಡಿ ಸಂಸ್ಥೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು 
ಒದಗಿಸಿ ವಿಚಾರಣೆಗೆ ಸಹಕರಿಸುವಂತೆ ಕೋರಿ ಸಾಕಷ್ಟು ಕಾಲಾವಕಾಶ ಹಾಗೂ ತಿಳುವಳಿಕೆ ಪತ್ರಗಳನ್ನು ನೀಡಿದಾಗ್ಯೂ ಸಂಸ್ಥೆಗೆ ಸಂಬಂಧಿಸಿದ 
ದಾಖಲಾತಿಗಳನ್ನು ಒದಗಿಸಿರುವುದಿಲ್ಲ ಹಾಗೂ ವಿಚಾರಣೆಗೆ ಸಹಕರಿಸಿರುವುದಿಲ್ಲ 1996-97ನೇ ಸಾಲಿನಲ್ಲಿ ಮಾತ್ರ ಸಂಸ್ಥೆಯ ಆದಾಯ ಮತ್ತು ಖರ್ಚುಗಳ 
ವರದಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ, ಹಾಸನ ಇಲ್ಲಿ ಫೈಲು ಮಾಡಿದ್ದು, ನಂತರದ ವರ್ಷಗಳಲ್ಲಿ ಯಾವುದೇ ದಾಖಲಾತಿಗಳನ್ನಾಗಲಿ 
ಅಥವಾ ವರದಿಯನ್ನಾಗಲೀ ಫೈಲ್‌ ಮಾಡಿರುವುದಿಲ್ಲ. ಇದು ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ-13ಕ್ಕೆ ವಿರುದ್ಧವಾಗಿರುವುದರಿಂದ ಸಂಘದ 
ಸುಲಲಿತ ಆಡಳಿತ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ-27ಎ ಪ್ರಕಾರ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು 
ನೇಮಕ ಮಾಡುವಂತೆ ವರದಿ ಮಾಡಿದ್ದು, ಸದರಿ ವರದಿಯನ್ಹಯ ಕ್ರಮ ಕೈಗೊಳ್ಳಲು ಜಿಲ್ಲಾ ನೋಂದಣಾಧಿಕಾರಿ ಹಾಸನ ರವರು ಮಾಡಿದ ಶಿಫಾರಸ್ಸನ್ನು 
ಸರ್ಕಾರವು ಪರಿಶೀಲಿಸಿದ ನಂತರ ಮೇಲೆ ಓದಲಾದ -1ರ ಆದೇಶದಲ್ಲಿ ಮೇಲ್ಕಂಡ ಸದರಿ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. 
ಅಧ್ಯಕ್ಷರು, ಶ್ರೀ ಯಳನಡು ಜಗದ್ಗುರು ವಿದ್ಯಾ ಸಂಸ್ಥೆ (ರಿ) ಅರಸೀಕೆರೆ ಇವರು ಸರ್ಕಾರಕ್ಕೆ ಸಲ್ಲಿಸಿದ ದಿನಾಂಕ: 03.08.2005ರ ಮನವಿಯಲ್ಲಿ 
ಮೇಲೆ ಓದಲಾದ-1ರ ಆದೇಶದಲ್ಲಿ ಸರ್ಕಾರವು ಆಡಳಿತಾಧಿಕಾರಿಯನ್ನು ನೇಮಿಸಿರುವುದು ಸ್ವಾಭಾವಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದೆಯೆಂದು ದಿನಾಂಕ: 


೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





26.07.2005ರ ಆದೇಶಕ್ಕೆ ತಡೆ ಆಜ್ಞೆ ನೀಡಬೇಕೆಂದು ಕೋರಿದ್ದರು. ಸದರಿಯವರ ಮನವಿಯನ್ನು ಸರ್ಕಾರವು ಪರಿಶೀಲಿಸಿ, ಮೇಲೆ ಓದಲಾದ-1ರ 
ಸರ್ಕಾರಿ ಆದೇಶವನ್ನು ಮೇಲೆ ಓದಲಾದ-2ರ ಆದೇಶದಲ್ಲಿ ತಡೆ ಹಿಡಿಯಲಾಗಿತ್ತು. 

ಜಿಲ್ಲಾ ನೋಂದಣಾಧಿಕಾರಿಗಳು, ಹಾಸನ ರವರು ಮೇಲೆ ಓದಲಾದ-3 ರ ಪತ್ರದಲ್ಲಿ ಮೇಲ್ಕಂಡ ಸದರಿ ಸಂಸ್ಥೆಯವರು ದಿನಾಂಕ: 
27.09.2005ರಂದು ಲೆಕ್ಕ ಪತ್ರಗಳನ್ನು ಫೈಲಿಂಗ್‌ ಮಾಡಿರುವುದಾಗಿ ವರದಿ ಮಾಡಿರುತ್ತಾರೆ. ಸದರಿ ವರದಿಯನ್ನು ಸರ್ಕಾರವು ಪರಿಶೀಲಿಸಿದ್ದು, 
ಮೇಲೆ-1ರಲ್ಲಿ ಓದಲಾದ ಸರ್ಕಾರಿ ಆದೇಶವನ್ನು ರದ್ದು ಪಡಿಸಲು ತೀರ್ಮಾನಿಸಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 32 ಮುನೊಸೊ 2003, ಬೆಂಗಳೂರು, ದಿನಾಂಕ:28ನೇ ನವೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ-1ರ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 32 ಮುನೊಸೊ 2003, 
ದಿನಾಂಕ: 26.07.2005 ರನ್ವಯ ಶ್ರೀ ಯಳನಡು ಜಗದ್ಗುರು ವಿದ್ಯಾ ಸಂಸ್ಥೆ (ರಿ) ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿರುವ ಆದೇಶವನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 
ಪಿ.ಆರ್‌.1685 ಪೀಠಾಧಿಕಾರಿ, 
ಕಂದಾಯ ಇಲಾಖೆ, (ನೋಂದಣಿ ಮತ್ತು ಮುದ್ರಾಂಕ). 


ಶಿಕ್ಷಣ ಸಚಿವಾಲಯ 
ವಿಷಯ : ವೃತ್ತಿ ಶಿಕ್ಷಣ ಇಲಾಖೆಗೆ 2005-06ನೇ ಸಾಲಿಗೆ 4.08 ಲಕ್ಷ ರೂ.ಗಳ ಪುನರ್‌ ವಿನಿಯೋಗ ಮಾಡಲು ಅನುಮತಿ ನೀಡುವ ಬಗ್ಗೆ. 


ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 301 ಯೋಯೋಕ 2005 ದಿನಾಂಕ: 29.08.2005. 
2. ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಅವರ ಟಿಪ್ಪಣಿ ಸಂಖ್ಯೆ: ಡಿವಿಇ/ ಲೆಪವಿ/ ಬಿ1/ ಪುನರ್‌ ವಿನಿಯೋಗ 19/ 2005-06 
ದಿನಾಂಕ: 28.10.2005. 
ಪ್ರಸ್ತಾವನೆ: 


ಮೇಲೆ-1ರಲ್ಲಿ ಓದಲಾದ ದಿನಾಂಕ: 29.08.2005ರ ಸರ್ಕಾರಿ ಆದೇಶದಲ್ಲಿ ವೃತ್ತಿ ಶಿಕ್ಷಣ ಇಲಾಖೆಯ ಲೆಕ್ಕ ಶೀರ್ಷಿಕೆ 2202-02-800-4-00 
ಯೋಜನೇತರದಡಿಯಲ್ಲಿ ರೂ.2.22 ಲಕ್ಷರೂ.ಗಳ ಪುನರ್‌ವಿನಿಯೋಗಕ್ಕೆ ಅನುಮತಿ ನೀಡಲಾಗಿತ್ತು. ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ ಅವರು 
ಮೇಲೆ (2ರಲ್ಲಿ ಓದಲಾದ ದಿನಾಂಕ: 28.10.2005ರ ಟಿಪ್ಪಣಿಯಲ್ಲಿ ಸದರೀ ಲೆಕ್ಕ ಶೀರ್ಷಿಕೆಯಲ್ಲಿ ಅನುದಾನದ ಕೊರತೆ ಇರುವ objective code 
(041)ನಲ್ಲಿ ರೂ.1.20 ಲಕ್ಷ ಹಾಗೂ (051)ರಲ್ಲಿ ರೂ.2.88 ಲಕ್ಷಗಳಾಗುವುದರಿಂದ ಒಟ್ಟು 4.08 ಲಕ್ಷ ರೂ.ಗಳ ಪುನರ್‌ ವಿನಿಯೋಗಕ್ಕೆ ಅನುಮತಿ 
ಕೋರಿದ್ದಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 352 ಯೋಯೋಕಾ 2005, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌, 2005 
[ಇಡಿ 77 ಸ್ವೀಮರ (ಯೂನಿಕ್‌) 2005, ದಿನಾಂಕ: 01.12.2005] 

ಸರ್ಕಾರವು ವೃತ್ತಿ ಶಿಕ್ಷಣ ಇಲಾಖೆಗೆ 2005-06ನೇ ಸಾಲಿನ ಲೆಕ್ಕಶೀರ್ಷಿಕೆ 2202-02-800-4-00 (ಯೋಜನೇತರ) ಅಡಿಯಲ್ಲಿ 
ಉಳಿಕೆಯಾಗುವ ಅನುದಾನ ರೂ.270.52 ಲಕ್ಷಗಳಲ್ಲಿ ಉಪ ಶೀರ್ಷಿಕೆ 041 ಪ್ರಯಾಣ ವೆಚ್ಚಗಳಿಗಾಗಿ ರೂ.1.20 ಲಕ್ಷಗಳನ್ನು ಹಾಗೂ ಉಪಶೀರ್ಷಿಕೆ 
051 ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ ರೂ.2.88 ಲಕ್ಷಗಳನ್ನು ಒಟ್ಟು 4.08 ಲಕ್ಷ ರೂ.ಗಳನ್ನು (ನಾಲ್ಕು ಲಕ್ಷದ ಎಂಟು ಸಾವಿರ ರೂ.ಗಳು ಮಾತ್ರ) ಪುನರ್‌ 
ವಿನಿಯೋಗಿಸಿಕೊಳ್ಳಲು ಈ ಮೂಲಕ ಅನುಮತಿ ನೀಡುತ್ತದೆ. 

ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಆಇ 3 ಟಿಎಫ್‌ಸಿ 2005 ದಿನಾಂಕ: 28.06.2005ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಹಾಗೂ ಅದರ 
ನಿಬಂಧನೆಗಳಿಗೆ ಒಳಪಟ್ಟು ಈ ಅನುಮತಿ ನೀಡಲಾಗಿದೆ. 

ಶಿಕ್ಷಣ ಇಲಾಖೆ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿಯನ್ನು ಅ.ಟಿ. ಸಂಖ್ಯೆ: ಶಿಣ 886 ಐಎಫ್‌ (ಬಿಎ) 2005 ದಿನಾಂಕ: 
17.11.2005ರಲ್ಲಿ ಪಡೆದು ಈ ಆದೇಶವನ್ನು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಪಿ.ಆರ್‌.1689 ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 
ಶಿಕ್ಷಣ ಇಲಾಖೆ. 


ವಿಷಯ : ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರ ಉಪಯೋಗಕ್ಕೆ ವಾಹನ ಖರೀದಿಸಲು ಅನುಮತಿ-ಪರಿಷ್ಯತ ಆದೇಶ 
ಹೊರಡಿಸುವ ಬಗ್ಗೆ. 

ಉಲ್ಲೇಖ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 279 ಯೋಯೋಕಾ 2005 ದಿನಾಂಕ: 13.09.2005 (ಇಡಿ 43 ಸ್ವೀಮರ (ಯೂನಿಕ್‌) 2005, 

ದಿನಾಂಕ: 13.09.2005). 
2. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರ ಟಿಪ್ಪಣಿ ಸಂಖ್ಯೆ: ಬಿಅ-2 ವಾಹನ ಖರೀದಿ! 29/2005-06 

ದಿನಾಂಕ: 27.10.2005. 

ಪ್ರಸ್ತಾವನೆ: 

ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರ ಉಪಯೋಗಕ್ಕಾಗಿ ರೂ.4.25 ಲಕ್ಷಗಳ ವೆಚ್ಚದಲ್ಲಿ ಒಂದು ವಾಹನವನ್ನು 
ಖರೀದಿಸಲು ಮೇಲೆ (1)ರಲ್ಲಿ ಓದಲಾದ ದಿನಾಂಕ: 13.09.2005ರ ಸರ್ಕಾರಿ ಆದೇಶದಲ್ಲಿ ಸರ್ಕಾರದ ಅನುಮತಿ ನೀಡಲಾಗಿತ್ತು. ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರು ಮೇಲೆ (2ರಲ್ಲಿ ಓದಲಾದ ದಿನಾಂಕ: 27.10.2005ರ ಟಿಪ್ಪಣಿಯಲ್ಲಿ ಮಾರಾಟಗಾರರಿಂದ ಪಡೆದ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೮೩ 





ವಾಹನದ ದರಪಟ್ಟಿಯಂತೆ ವಾಹನದ ಬೆಲೆಯು ರೂ.4,70,226 ಆಗಿದ್ದು ಇದು ಅನುಮತಿ ನೀಡಿದ ದರಕ್ಕಿಂತ ರೂ.46,000- ಹೆಚ್ಚಾಗಿದ್ದು ಹೆಚ್ಚುವರಿ 
ಮೊತ್ತದಲ್ಲಿ ವಾಹನವನ್ನು ಖರೀದಿಸಲು ಸರ್ಕಾರದ ಅನುಮತಿ ಕೋರಿದ್ದಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 353 ಯೋಯೋಕಾ 2005, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌, 2005 
[ಇಡಿ 78 ಸ್ವೀಮರ (ಯೂನಿಕ್‌) 2005, ದಿನಾಂಕ: 02.12.2005] 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರಿಗೆ ರೂ.4.25 ಲಕ್ಷ ರೂ.ಗಳ ವೆಚ್ಚದಲ್ಲಿ ವಾಹನ ಖರೀದಿಸಲು ಅನುಮತಿ 
ನೀಡಲಾದ ದಿನಾಂಕ: 13.09.2005ರ ಆದೇಶವನ್ನು ಮಾರ್ಪಡಿಸಿದ ಸರ್ಕಾರವು ರೂ.4,71,000- (ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರ ರೂ.ಗಳು 
ಮಾತ್ರ) ವೆಚ್ಚದಲ್ಲಿ ಹೊಸ ವಾಹನವನ್ನು ಖರೀದಿಸಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಅವರಿಗೆ ಈ ಮೂಲಕ ಪರಿಷ್ಕೃತ 
ಅನುಮತಿ ನೀಡುತ್ತದೆ. ಇದಕ್ಕೆ ತಗಲುವ ವೆಚ್ಚವನ್ನು 2005-06ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2202-02-001-0-05-059 (ಪಿ.ಎ.) ಅಡಿಯಲ್ಲಿ 
ಭರಿಸತಕ್ಕದ್ದು. 
ಶಿಕ್ಷಣ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿಯನ್ನು ಅ.ಟಿ. ಸಂಖ್ಯೆ: ಶಿಣ 874 ಐಎಫ್‌ (ಬಿಎ) 2005 ದಿನಾಂಕ: 
18.11.2005ರಲ್ಲಿ ಪಡೆದು ಈ ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌.1690 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ), 
ಶಿಕ್ಷಣ ಇಲಾಖೆ. 


ಕಂದಾಯ ಸಚಿವಾಲಯ 
ವಿಷಯ : ಟಾಗೋರ್‌ ಸ್ಮಾರಕ ಶಿಕ್ಷಣ ಸಂಸ್ಥೆ, ರಾಯಚೂರು, ರಾಯಚೂರು ಜಿಲ್ಲೆ, ಈ ಸಂಸ್ಥೆಗೆ ನೇಮಕ ಮಾಡಲಾಗಿರುವ ಆಡಳಿತಾಧಿಕಾರಿ 
ಅವಧಿಯನ್ನು ವಿಸ್ತರಿಸಿ ಆದೇಶಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 10 ಮುನೊಸೊ 2001, (ಪಿ), ದಿನಾಂಕ: 13.02.2002. 
2. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 04 ಮುನೊಸೊ 2004, ದಿನಾಂಕ: 14.07.2005. 

ಪ್ರಸ್ತಾವನೆ: 

ಮೇಲೆ ಓದಲಾದ 1ರ ಸರ್ಕಾರಿ ಆದೇಶದಲ್ಲಿ ಟಾಗೋರ್‌ ಸ್ಮಾರಕ ಶಿಕ್ಷಣ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲಾಗಿದ್ದು, ನಂತರ 
ಕಾಲಕಾಲಕ್ಕೆ ಆಡಳಿತಾಧಿಕಾರಿ ಅವಧಿಯನ್ನು ವಿಸ್ತರಿಸಿಕೊಂಡು ಬರಲಾಗಿದ್ದು, ಮೇಲೆ 2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ವಿಸ್ತರಿಸಿ ಆದೇಶಿಸಲಾಗಿದ್ದ 
ಆಡಳಿತಾಧಿಕಾರಿ ಅವಧಿಯು ದಿನಾಂಕ: 12.08.2005ಕ್ಕೆ ಮುಕ್ತಾಯಗೊಂಡಿರುತ್ತದೆ. ಸಂಸ್ಥೆಗೆ ಸಂಬಂಧಿಸಿದ ಮೂಲ ದಾವೆ ಸಂಖ್ಯೆ: 1/2001ರ 
ಪ್ರಕರಣವು ಸಾಕ್ಷಿಗಾಗಿ ಬಾಕಿ ಇರುವುದರಿಂದ, ಆಡಳಿತಾಧಿಕಾರಿ ಅವಧಿಯನ್ನು ಇನ್ನು 6 ತಿಂಗಳವರೆಗೆ ವಿಸ್ತರಿಸಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 04 ಮುನೊಸೊ 2004, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2005 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ -27ಎ ಪ್ರಕಾರ ಟಾಗೋರ್‌ 


ಅಂ 
ಸ್ಮಾರಕ ಶಿಕ್ಷಣ ಸಂಸ್ಥೆಗೆ ನೇಮಕ ಮಾಡಲಾಗಿದ್ದ ಆಡಳಿತಾಧಿಕಾರಿ ಅವಧಿಯನ್ನು ಸಂಸ್ಥೆಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ದಿನಾಂಕ: 
13.08.2005 ರಿಂದ 6 ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು 
ಹಸ್ತಾಂತರಿಸುವವರೆಗೆ ಅಥವಾ ಇವೆರಡರಲ್ಲಿ ಯಾವುದು ಮೊದಲೋ, ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಈ ಅವಧಿಯಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಜಯಚಂದ್ರ 

ಪಿ.ಆರ್‌.1715 ಪೀಠಾಧಿಕಾರಿ, 


ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 


ಶಿಕ್ಷಣ ಸಚಿವಾಲಯ 
ವಿಷಯ : 2005-2006ನೇ ಶೈಕ್ಷಣಿಕ ಸಾಲಿಗೆ ಬೆಂಗಳೂರಿನ ಅಂಬಿಗರ ಚೌಡಯ್ಯ ಕಾಲೇಜ್‌ ಆಫ್‌ ಎಜುಕೇಷನ್‌ನ ವಿದ್ಯಾರ್ಥಿ ಪ್ರಮಾಣದ 
ನಿರ್ಧರಣೆ. 
ಓದಲಾಗಿದೆ : 1. ದಿನಾಂಕ: 28.12.2003ರ ಸಂಖ್ಯೆ: ಇಡಿ 405 ಯುಆರ್‌ಸಿ 2003ರ ಸರ್ಕಾರಿ ಆದೇಶ. 

2. ದಿನಾಂಕ: 17.06.2005 ಸಂಖ್ಯೆ: F.SRO/ NCTE/ B.Ed/ 2005-06/ 1473ರ/ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 

3. ದಿನಾಂಕ: 22.06.2005ರ ನಿಜ ಶರಣ ಅಂಬಿಗರ ಚೌಡಯ್ಯ ಮಹಾವಿದ್ಯಾ ಪೀಠದ ಕಾರ್ಯದರ್ಶಿಯವರ ಪತ್ರ. 
ದಿನಾಂಕ: 25.11.2003ರ ಸಂಖ್ಯೆ: ಎಸಿಎ3/ ಸಪಸ/ ಹೊಕಾಪ್ರ! ಹೊಕೊಪ್ರ! 2003-04 ಕುಲಸಚಿವರು, ಬೆಂಗಳೂರು 
ವಿಶ್ವವಿದ್ಯಾಲಯ ಇವರ ಪತ್ರ. 


6 


ಪೀಠಿಕೆ: 
1) ಸರ್ಕಾರಿ! ವಿಶ್ವವಿದ್ಯಾಲಯ/ ಅನುದಾನಿತ/ ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ! ಬಿ.ಪಿ.ಎಡ್‌ ಕೋರ್ಸಿನ 
ವಿದ್ಯಾರ್ಥಿ ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌ಸಿಟಿಇ ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಇ 


೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಮಂಜೂರು ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ 
ಕರ್ನಾಟಕ ಬಿಇಡಿ ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರಿನ ಅಂಬಿಗರ ಚೌಡಯ್ಯ ಕಾಲೇಜ್‌ ಆಫ್‌ ಎಜುಕೇಷನ್‌ನ ಬಿ.ಎಡ್‌ 
ಕಾಲೇಜಿಗೆ 50 (ಐವತ್ರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಬಿ.ಪಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ 
(2)ರಲ್ಲಿರುವ ದಿನಾಂಕ: 17.06.2005ರ ಆದೇಶದಲ್ಲಿ ಎನ್‌ಸಿಟಿಇಯು ಬೆಂಗಳೂರಿನ ಅಂಬಿಗರ ಚೌಡಯ್ಯ ಕಾಲೇಜ್‌ ಆಫ್‌ ಎಜುಕೇಷನ್‌ನ ಬಿ.ಎಡ್‌ 
ಕೋರ್ಸಿಗೆ 2005-06ನೇ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, 
ಉಲ್ಲೇಖ (3)ರಲ್ಲಿರುವ ಪತ್ರದಲ್ಲಿ ಬೆಂಗಳೂರಿನ ನಿಜಶರಣ ಅಂಬಿಗರ ಚೌಡಯ್ಯ ಮಹಾವಿದ್ಯಾ ಪೀಠದ ಕಾರ್ಯದರ್ಶಿಯವರು ಅಂಬಿಗರ ಚೌಡಯ್ಯ 
ಕಾಲೇಜ್‌ ಆಫ್‌ ಎಜುಕೇಷನ್‌ನಲ್ಲಿ ಬಿ.ಎಡ್‌ ಕೋರ್ಸನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಉಲ್ಲೇಖ (ರಲ್ಲಿರುವ 
ಪತ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಬೆಂಗಳೂರಿನ ಅಂಬಿಗರ ಚೌಡಯ್ಯ ಕಾಲೇಜ್‌ ಆಫ್‌ ಎಜುಕೇಷನ್‌ನ ಕೋರ್ಸಿಗೆ 
2005-06ನೇ ಸಾಲಿನಿಂದ ಸಂಯೋಜನೆಯನ್ನು ನೀಡಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 360 ಯುಬಿವಿ 2005, ಬೆಂಗಳೂರು, ದಿನಾಂಕ:13ನೇ ಡಿಸೆಂಬರ್‌, 2005 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ (18)ನೇ ಉಪ ಪ್ರಕರಣದೊಂದಿಗೆ ಓದಲಾದ 
ಕರ್ನಾಟಕ ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಬೆಂಗಳೂರಿನ ನಿಜಶರಣ ಅಂಬಿಗರ ಚೌಡಯ್ಯ ಮಹಾವಿದ್ಯಾ ಪೀಠದ ಅಂಬಿಗರ ಚೌಡಯ್ಯ ಕಾಲೇಜ್‌ ಆಫ್‌ ಎಜುಕೇಷನ್‌ನ ಬಿ.ಎಡ್‌ ಕೋರ್ಸಿಗೆ 
2005-2006ನೇ ಶೈಕ್ಷಣಿಕ ಸಾಲಿಗೆ ಅನುವಾಗುವಂತೆ 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ್‌ 
ಪಿ.ಆರ್‌.1740 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಆರ್‌.ಎನ್‌. ಪಠಾಣ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ಇವರ ವಿರುದ್ಧ ದಾಖಲಾಗಿರುವ ಟ್ರಾ 
ಅಭಿಯೋಜನಾ ಮಂಜೂರಾತಿ ಕುರಿತು. 

ಉಲ್ಲೇಖ : 1. ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಲೋಅ. ತನಿಖೆ! ಪೋವಿ/ ಎಲ್‌-9/ ಪ್ರಸಂ-2/ 2004 ಜಿಡಿಜಿ 
ದಿನಾಂಕ: 16.07.2005. 
ತನಿಖಾಧಿಕಾರಿಯ ವರದಿ ನಂ/ಕೆಎಲ್‌ಎ/ ಗದಗ! ಸಿಆರ್‌-2/04/131/ 05 ದಿನಾಂಕ: 12.04.2005. 
ತನಿಖಾ ದಾಖಲೆಗಳ ನಕಲುಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ 
ಪಂಚನಾಮೆ, ಸ್ವತ್ತುಗಳಪಟ್ಟಿ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷೀದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗೆ 
ಸಂಬಂಧಪಟ್ಟ ಕಡತಗಳು. 


ಪ್‌ ಪ್ರಕರಣದ 


ಪ್ರಸ್ತಾವನೆ: 

ಶ್ರೀ ಆರ್‌.ಎನ್‌. ಪಠಾಣ್‌, ಸಹಾಯಕ ಸರ್ಕಾರಿ ಅಭಿಯೋಜಕರ ವಿರುದ್ಧ ಗುನ್ನೆ ಸಂಖ್ಯೆ 2 2004ರಲ್ಲಿ ಆರಕ್ಷಕ ನಿರೀಕ್ಷಕರು, ಪೊಲೀಸ್‌ 
ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಗದಗ್‌ ಪೊಲೀಸ್‌ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿಯ ನಕಲು 
ಮತ್ತು ತನಿಖಾ ದಾಖಲಾತಿಗಳನ್ನು ಮಾನ್ಯ ಅಪರ ಪೊಲೀಸ್‌ ಮಹಾ ನಿರ್ದೇಶಕರು ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಇವರು ಮೇಲೆ (1)ರಲ್ಲಿ ಓದಲಾದ ದಿನಾಂಕ: 16.07.2005ರ ಪತ್ರದೊಡನೆ ಕಳುಹಿಸುತ್ತಾ ಆಪಾಧಿತನನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ 19(1) ಕಲಂನ ಅಡಿಯಲ್ಲಿ ಮಂಜೂರಾತಿಗಾಗಿ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಸಮ ಪ್ರಾಧಿಕಾರಿಯಾದ ಸರ್ಕಾರವು ಎಡಿಜಿ/ ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಕಳುಹಿಸಿಕೊಟ್ಟ 
ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 

(ಅ) ಶ್ರೀ ಅಬ್ದುಲ್‌ ಹಮೀದ್‌ ಬಿನ್‌ ನಜೀರ್‌ ಅಹಮದ್‌ ಶಾಲಗಾರ್‌ ಬೆಟಗೇರಿ ರವರ ಫಿರ್ಯಾದಿ ದಿನಾಂಕ: 15.12.2004. 

(ಆ) ಪ್ರಥಮ ವರ್ತಮಾನ ವರದಿ ಗದಗ್‌ ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣ ಸಂಖ್ಯೆ 2/2004. 

(ಇ) ಪ್ರಾಯೋಗಿಕ ಪಂಚನಾಮೆ ದಿನಾಂಕ: 15.12.2004. 

(ಈ) ಟ್ರ್ಯಾಪ್‌ನ ಮಹಜರ್‌ ದಿನಾಂಕ: 15.12.2004. 

(ಉ) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ! ಸಾಅಸಂ/ ಲೋಕ! 41/04-05 ದಿನಾಂಕ: 16.02.2005. 

(ಊ) ಕೃತ್ಯ ನಡೆದ ಸ್ಥಳದ ನಕಾಶೆ: 

(ಯ) ಸಾಕ್ಷಿಗಳ ಹೇಳಿಕೆಗಳು (1) ಶ್ರೀ ಅಬ್ದುಲ್‌ ಹಮೀದ್‌ ನಜೀರ್‌ ಶಾಲಗಾರ್‌ (2) ಮಹದೇವಪ್ಪ ಮಲ್ಲಪ್ಪ ಮೂಡಲಗೇರಿ (3) ಅಮರೇಶ 
ಶಿವಲಿಂಗಪ್ಪ ಪಾಣಿಶೆಟ್ಟರ (0 ರಾಜಶೇಖರ ಚನ್ನಬಸಪ್ಪ ಹತ್ತಿಕಾಳ (5) ಮಹಮಅಸ್ಸಮ್‌ ದಸ್ತಗೀರಸಾಬ್‌ ಮಾಳೇಕೊಪ್ಪ (6) ಕೆ.ಎಸ್‌. 
ಬಾಸಲಾಪುರ (7) ಶ್ರೀಮತಿ ಗುರ್ಲಹೊಸೂರ (8) ಕೆ.ಬಿ. ಸಂಕದಾಳ (9) ಎಚ್‌. ವಾಯ್‌ ಕಂಪ್ಲಿ (10) ವಿ.ಎಸ್‌. ವಜ್ರಾಂಗಿ 
(11) ಎಸ್‌.ಎನ್‌. ಕಲಾದಗಿ 

(ಎ) ಲಂಚ ಕೇಳಲು ಆಧಾರವಾದ ಕಡತ ಅಥವಾ ದಾಖಲೆಗಳ ಸಂಖ್ಯೆ ಗದಗ ಜೆಎಂಎಫ್‌ಸಿ 1ನೇ ನ್ಯಾಯಾಲಯದಲ್ಲಿ ದಾಖಲಾಗಿರುವ 
ಸಿಸಿ.ನಂ.296/ 2003ನೇ ಕಟ್ಟೆಯ ಕಾಗದ ಪತ್ರಗಳು ಈ ಪ್ರಕರಣದಲ್ಲಿ ಪಿರ್ಯಾದುದಾರರಾದ ಶ್ರೀ ಅಬ್ದುಲ್‌ ಹಮೀದ್‌ 
ಆರೋಪಿಸಿರುವಂತೆ ವಿಚಾರಣೆಯಲ್ಲಿ ಅವರಿಗೆ ವಿರುದ್ಧವಾಗಿ ಸಾಕ್ಷಿ ಮಾಡಿಸದೆ ಪ್ರಕರಣವನ್ನು ಅಂತಿಮಗೊಳಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೮೫ 





ತನಿಖಾಧಿಕಾರಿಗಳಾದ ಶ್ರೀ ಎಸ್‌.ಎಂ. ಶಿವಕುಮಾರ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಕೆಎಲ್‌ಎ, ಗದಗ ಇವರು ಶ್ರೀ ಆರ್‌.ಎನ್‌. ಪಠಾಣ್‌ 
ಸಹಾಯಕ ಸರ್ಕಾರಿ ಅಭಿಯೋಜಕರ ವಿರುದ್ಧ ದಂಡಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ ಗದಗ ಆರಕ್ಷಕ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ 2/ 2004 
ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯಿದೆ 1988ರ ಕಲಂ7, 13(1) (ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 

ಆಪಾದಿತರಾದ ಶ್ರೀ ಆರ್‌.ಎನ್‌. ಪಠಾಣ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು, ಫಿರ್ಯಾದಿಯಾದ ಶ್ರೀ ಅಬ್ದುಲ್‌ ಹಮೀದ್‌ ನಜೀರ್‌ 
ಶಾಲಗಾರ್‌ ಸಂ: ಬೆಟಗೇರಿ, ರಜಪೂತ್‌ ಓಣಿ, ಗದಗ ಇವರು ಗದಗ ಜೆಎಂಎಫ್‌ಸಿ 1ನೇ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ: ಸಿಸಿ. 
ನಂ.296/2003ರಲ್ಲಿ ಆರೋಪಿಯಾಗಿದ್ದು, ಆರೋಪಿಗಳಿಂದ ಖುಲಾಸೆ ಮಾಡಿಸಲು ರೂ.2000-ಗಳ ಅಕ್ರಮ ಸಂಭಾವನೆಯನ್ನು ಕೇಳಿರುತ್ತಾರೆ. 
ಫಿರ್ಯಾದಿಯು ಲಂಚವನ್ನು ಕೊಡಲು ಬಯಸದ ಕಾರಣ ಸದರಿ ಸರ್ಕಾರಿ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮಕೈಗೊಳ್ಳುವ ಬಗ್ಗೆ ದಿನಾಂಕ: 
15.12.2004 ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ ಬೀಸುವ ಮೊದಲಿನ ಎಲ್ಲಾ ಔಚಿತ್ಯಪೂರ್ಣ 
ಕಾರ್ಯಕ್ರಮವನ್ನು ನೆರವೇರಿಸಿದ ನಂತರ ದಿನಾಂಕ: 15.12.2004 ರಂದು ಬೀಸಿದ ಟ್ರ್ಯಾಪ್‌ ಯಶಸ್ವಿಯಾಗಿ ಶ್ರೀ ಆರ್‌.ಎನ್‌. ಪಠಾಣ್‌, ಸಹಾಯಕ 
ಸರ್ಕಾರಿ ಅಭಿಯೋಜಕರು ಅಕ್ರಮ ಸಂಭಾವನೆಯಾದ ರೂ.1000/-ಗಳನ್ನು ಸದರಿ ಸರ್ಕಾರಿ ಕೆಲಸವನ್ನು ಮಾಡಲು ಕೇಳಿ ಪಡೆಯುತ್ತಿದ್ದಾಗ 
ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಅಧಿಕಾರಿಯ ಬಲಗೈ ಮತ್ತು ಎಡಗೈ ಬೆರಳುಗಳನ್ನು ಹಾಗೂ ಪ್ಯಾಂಟನ್ನು (ವಸ್ರು ಸೋಡಿಯಂ ಕಾರ್ಬೊನೇಟ್‌ 
ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪ್ಪಲೀನ್‌ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಸಕಾರಾತಕ್ಕವಾಗಿ ಪ್ರತಿಕ್ರಿಯಿಸಿದ್ದು, ರಾಸಾಯನಿಕ ತಜ್ಞರ ಪರೀಕ್ಷಣಾ 
ವರದಿಯಿಂದಲೂ ಸಹಾ ದೃಢಪಟ್ಟಿರುತ್ತದೆ. ಬೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ 
ಹಾಗೂ ಆಪಾದಿತ ಸರ್ಕಾರಿ ಅಧಿಕಾರಿಯ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. ಅಕ್ರಮ 
ಸಂಭಾವನೆಯಾದ ರೂ.1000/- ಗಳನ್ನು ಶ್ರೀ ಆರ್‌.ಎನ್‌. ಪಠಾಣ್‌ (ಹಣ ಪಡೆದ ವ್ಯಕ್ತಿ ಗದಗ ನ್ಯಾಯಾಲಯದ ಆವರಣದಲ್ಲಿರುವ ಸಹಾಯಕ 
ಸರ್ಕಾರಿ ಅಭಿಯೋಜಕರ ಕಛೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒದಗಿಸಿರುವ ಎಲ್ಲಾ ದಾಖಲೆಗಳನ್ನು ಸಾಕ್ಷಗಳ ಹೇಳಿಕೆಗಳನ್ನು ಸಂದರ್ಭಗಳನ್ನು 
ಕೂಲಂಕುಷವಾಗಿ ಪರಿಶೀಲಿಸಿದಾಗ ಆರೋಪಿತ ಸರ್ಕಾರಿ ಅಧಿಕಾರಿಯು ಫಿರ್ಯಾದಿದಾರರಿಂದ ಲಂಚ ಹಣ ರೂ.1000/- ಗಳನ್ನು ಸ್ವೀಕರಿಸಿರುವುದು 
ದೃಢಪಡುತ್ತದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋದಕ ಕಾಯ್ದೆ 1988ರ ಕಲಂ 7, 13 (1) (ಡಿ) ಜೊತೆಗೆ ಓದಲಾದ ಕಲಂ 13(2)ರ 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು 
ಲಂಚನಿರೋಧಕ ಕಾಯ್ದೆ 1988ರ ಅನ್ವಯ ಕಲಂ 7,13(1)(ಡಿ) ಮತ್ತು ಜೊತೆಗೆ 13(2)ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು 
ಸರ್ಕಾರವು ಮನಗಂಡಿದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತನನ್ನು ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳದ್ದಾಗಿರುತ್ತದೆ. ಆದ್ದರಿಂದ ಆಪಾದಿತ 
ಅಧಿಕಾರಿಯಾದ ಶ್ರೀ ಆರ್‌.ಎನ್‌. ಪಠಾಣ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ಇವರ ವಿರುದ್ಧ ಲಂಚ ನಿರೋಧ ಕಾಯ್ದೆ 1988ರ ಕಲಂ 7,13(1) 
(ಡಿ) ಜೊತೆಗೆ ಓದಲಾದ ಕಲಂ 13(2)ರ ಅಡಿಯಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡುವುದು ಅಗತ್ಯವೆಂದು ಭಾವಿಸಿದ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 713 ಪಿಪಿಇ 2005, ಬೆಂಗಳೂರು, ದಿನಾಂಕ:8ನೇ ಡಿಸೆಂಬರ್‌, 2005 

ಲಂಚ ನಿರೋಧ ಕಾಯಿದೆ 1988ರ ಕಲಂ 19(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿದ ಸರ್ಕಾರವು ಶ್ರೀ ಆರ್‌.ಎನ್‌. ಪಠಾಣ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಜೆಎಂಎಫ್‌ಸಿ 1ನೇ ನ್ಯಾಯಾಲಯ, ಗದಗ ಇವರ ವಿರುದ್ಧ ಕಲಂ 7, 13(1)(ಡಿ) ಜೊತೆಗೆ ಓದಲಾದ ಕಲಂ 
13(2)ರ ಪ್ರಕಾರ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಈ 
ಮೂಲಕ ಅನುಮತಿ ನೀಡುತ್ತದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ (ವ್ಯವಹಾರ) ನಿರ್ವಹಣೆ ನಿಯಮಾವಳಿ-1977ರ ನಿಯಮ 19(1) ರನ್ವಯ ಮೇಲ್ಕಂಡ ಆದೇಶವನ್ನು ನನ್ನ 
ಕಛೇರಿಯ ಮೊಹರು ಮತ್ತು ನನ್ನ ಸಹಿ ಅಡಿಯಲ್ಲಿ ದಿನಾಂಕ: 08.12.2005ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌.1736 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, 
(ಕಾ ಮತ್ತು ಸು ಹಾಗೂ ಕಾಫಿಪೋಸ ಮತ್ತು ಅಭಿಯೋಗ). 


FOREST, ECOLOGY AND ENVIRONMENT SECRETARIAT 
Sub : Diversion of 1.53 ha. of forest land for the purpose of Small Hydro Project at Dharmasthala 
forest on Dandella falls on Nethravathi river in favour of M/s Sagar Power Limited, 
Hyderabad. 
Read: 1. Letter No. A5(3):GFL.CR:12/2003-04 Dated: 31.10.2003 of Principal Chief 
Conservator of Forests, Bangalore. 
2. State Government letter No. FEE 112 FGL 2001, dated: 14.12.2001. 
3. Letter No. FO©A/11.2/287/KAR/HEP/810, dated: 8.7.2004 of Government of India, 
Ministry of Environment and Forests, Regional Office(S.Z), Bangalore. 
4. Letter No. A5(3):GFL.CR:12/2003-04 Dated: 3.2.2005 of Principal Chief Conservator 
of Forests, Bangalore. 
5. State Government letter No. FEE 112 FGL 2001, dated: 21.4.2005. 
6. Letter No. FOA/11.2/287/KAR/HEP, dated: 12.8.2005 of Government of India, Ministry 
of Environment and Forests, Regional Office(S.Z), Bangalore. 
7. State Government letter No. FEE 112 FGL 2001, dated: 22.10.2005. 


೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





8. Letter No. FOA/11.2/287/KAR/HEP/144, dated: 2.11.2005 of Government of India, 
Ministry of Environment and Forests, Regional Office(S.Z), Bangalore. 
PREAMBLE: 

The Principal Chief Conservator of Forests, Bangalore in his letter dated 31.10.2003 read at (1) 
above has submitted the proposal to obtain the approval of Government of India under Section 2 of 
Forest (Conservation) Act,1980 for diversion of 6.37 acres of forest land on lease basis for a period of 30 
years in favour of M/s Sagar Power Limited, Hyderabad for establishing 10 MW Mini Hydel Project at 
Dandella falls on Nethravathi river near Dharmastala, Belthangadi Taluk in D.K.District subject to certain 
conditions. 

2. Accordingly, the proposal was recommended to Government of India for approval vide State 
Government letter dated 10.5.2004 read at(2) above. 

3. The Government of India, Ministry of Environment and Forests, Bangalore vide their letter 
dated 8.7.2004 read at (3) above observed certain discrepancies and returned the proposal and 
requested to submit a fresh proposal with full details. The same was communicated to the Principal Chief 
Conservator of Forests, Bangalore. 

4. The Principal Chief Conservator of Forests, Bangalore vide his letter dated 3.2.2005 read at 
(4) above has submitted the revised proposal under section 2 of Forest (Conservation)Act, 1980 for 
diversion of 1.53 ha. of forest land in Dharmastala forest area in Belthangadi Taluk, D.K.District for 
establishing Mini Hydel Project in favour of M/s Sagar Power Limited, Hyderabad subject to certain 
conditions. 

5. Accordingly the proposal was recommended to Government of India for approval vide State 
Government letter dated 21.4.2005 read at (5) above. 

6. The Government of India Ministry of Environment and Forests, Bangalore agreed to the 
proposal in principle (Stage-l) under Section 2 of Forest (Conservation)Act,1980 vide their letter dated: 
12.8.2005 read at (6) above, subject to fulfillment of certain conditions. 

7. The Principal Chief Conservator of Forests submitted the compliance report vide their letter 
dated 18.10.2005 and the same has been sent to Government of India vide State Government letter 
dated: 22.10.2005 read at (7) above. 

8. The Government of India, Ministry of Environment and Forests, Bangalore vide letter dated 
2.11.2005 read at (8) above has conveyed its approval (Stage-ll) under Section 2 of Forest 
(Conservation)Act, 1980 for diversion of 1.53 ha. of forest land in Belthangadi Taluk, Mangalore Territorial 
Division, D.K. District for the purpose of small Hydro Project at Dharmastala forest on Dandella Falls on 
Nethravathi river in favour of Sagar Power Limited, Hyderabad, subject to certain conditions. 

The proposal has been examined in detail and hence the order. 

Government Order No. FEE 112 FGL 2001, Bangalore, Dated: 5th December, 2005 

In the Circumstances explained above in the preamble above Government are pleased to accord 
sanction under Section 2 of Forest (Conservation) Act, 1980 for diversion of 1.53 ha. of forest land in 
Belthangadi Taluk, Mangalore Territorial Division, D.K. District for the purpose of small Hydro Project at 
Dharmastala forest on Dandella Falls on Nethravathi river in favour of Sagar Power Limited, Hyderabad, 
subject to the following terms and conditions: 

1. The legal Status of the forest land shall remain unchanged. 

2. The Compensatory afforestation shall be raised over 1.53 ha.of identified non-forest land at 
Survey No.3/2 AP2 of Mundaje Village, Belthangadi Taluk at the cost of user agency. The State 
Government shall obtain prior permission of Central Government for change of location and 
schedule of compensatory afforestation site, if any. 

3. The non-forest land for compensatory afforestation shall be notified as RF/PF under Indian 
Forest Act,1927 or the State Forest Act within a period of 6 months and the Nodal Officer(Forest 
Conservation) shall report the compliance with in 6 months. 

4. The Catchments Area treatment works shall be executed as per the plan under the supervision of 
State Forest Department. 

5. The user agency has to pay the Net present value (NPV) fixed by Government vide Notification 
No. FEE 247 FGL 2002, dated: 17.1.2004. 

6. The State Government shall deposit the fund realized towards compensatory afforestation with 
the Compensatory Afforestation Fund Management and Planning Authority (CAMPA 

7. The total forest area utilized for the project shall not exceed 1.53 ha. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೮೭ 





8. Incase the land is not used for the stipulated purpose, then the area will be resumed by the State 
Forest Department. 

9. Theleaseis for a period of 30 years. 

10. Karnataka Forest Act 1963 and Rules 1969 will be applicable for any violation 

11. The lessee shall pay the lease rent as fixed by the Government from time to time. 

12. Only minimum number trees shall be cut based on actual establishing Mini Hydel Project. 

13. The user agency shall pay the extraction charges of trees as estimated by the concerned Deputy 
Conservator of Forests from the proposed land. 

14. Any violation other than the permitted conditions will be dealt under Karnataka Forest 
Act, Karnataka Forest Rules, Forest (Conservation)Act, 1980 and Forest (Conservation)Rules, 
2003. 

15. The water reservoir should be kept open for drinking purpose to Wild animals. 

16. No labour houses/huts will be allowed to establish at any part of time in the project area and also 
around the project. 

17. The user agency shall abide by all the conditions imposed upon by Government of India, 
Government of Karnataka and Principal Chief Conservator of Forests, Bangalore. 

18. Any other condition to be stipulated by State Government! Government of India/Principal Chief 
Conservator of Forests, Karnataka in the interest of conservation of forests. 

By order and in the name of the Governor of Karnataka, 
S.R.VATSALA 
PR-1732 Under Secretary to Government, 
Forest, Ecology and Environment Department. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಮೈಸೂರು ವೈದ್ಯಕೀಯ ಕಾಲೇಜಿನ ನಿವೃತ್ತ ಅಸ್ತಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕ ಡಾ: ಟಿ.ಮಂಜುನಾಥ 
ರವರ ವಿರುದ್ಧ ಇಲಾಖಾ ವಿಚಾರಣೆ. 
ಓದಲಾಗಿದೆ : 1. ತಾ:21-09-2002 ಸಂಖ್ಯೆ:ಆರ್‌ಪಿ/82/02-03 ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯದ ಪತ್ರ. 
2. ತಾ:07-10-2003 Ao್ಯ:Reg(E)/Exam/594/03-046 ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯದ ಪತ್ರ. 
3. ತಾ: 19-12-2003 ಸಂಖ್ಯೆ:ಜಿಎಸ್‌/ಕೆಹೆದ್‌ಎಂ/03ರ ರಾಜ್ಯಪಾಲರ ಅಧೀನ ಕಾರ್ಯದರ್ಶಿಯವರ 
ಪತ್ರ. 
. ತಾ: 28-05-2004 ಸಂಖ್ಯೆ:ಆಕುಕ 134 ಎಂಎಂಸಿ 2004ರ ಸರ್ಕಾರಿ ಆದೇಶ. 
5. ತಾ: 18-04-2005 ಸಂಖ್ಯೆ:ಡಿಎಂಇ/ಎಸ್‌ಆರ್‌ಓ(3)21/03-04ರ ವೈದ್ಯಕೀಯ ಶಿಕ್ಬಣ ನಿರ್ದೇಶಕರ 
ಪತ್ರ. 
ತಾ: 13-06-2005 ಸಂಖ್ಯೆ:ಆಕುಕ 61 ಎಂಎಂಸಿ 2005ರ ನೋಟೀಸು. 
7. ತಾ: 08-08-2005ರ ಡಾ:ಟಿ.ಮಂಜುನಾಥ್‌ ರವರ ಹೇಳಿಕೆ. 


ಛ್‌ 


ಪ್ರಸ್ತಾವನೆ: 

ಎ 1) ಮೈಸೂರು ವೈದ್ಯಕೀಯ ಕಾಲೇಜಿನ ಅಸ್ಥಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕ ಡಾ:ಟಿ.ಮಂಜುನಾಥ್‌ ರವರು ಪ್ರಖ್ಯಾತಿಯನ್ನು 
ಪಡೆದು 1999ರ ರಾಜ್ಯೋತ್ಸವ ಪ್ರಶಸ್ತಿಯನ್ನಲ್ಲದೆ ಅನೇಕ ಪ್ರಶಸ್ತಿಗಳನ್ನು ಪಡೆದು ಕೀರ್ತಿ - ಯಶಸ್ಸುಗಳನ್ನು ಪಡೆದು 
ತಜ್ಞರೆಂಬ ಖ್ಯಾತಿಯನ್ನು ಹೊಂದಿದ್ಧರು. 2003ರ ಮಾರ್ಚಿನಲ್ಲಿ ಸ್ನಾತಕೋತ್ತರ ಪದವಿ ಪರೀಕ್ಬಾಧಿಕಾರಿಯಾಗಿದ್ದ ಅವರನ್ನು 
ವಾಪಸ್ಸು ಪಡೆದು ಅವರ ಸ್ಥಾನದಲ್ಲಿ ಡಾ:ಬಿ.ಜಿ.ಸಾಗರ್‌ ರವರನ್ನು ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯದಿಂದ ನೇಮಿಸಲಾಗಿತ್ತು. ಯಾವ ಕಾರಣ ಮತ್ತು ಆಧಾರದ ಮೇಲೆ ಹಠಾತ್‌ ಆಗಿ ಅವರನ್ನು 
ಬದಲಾಯಿಸಲಾಯಿತು ಎಂಬುದನ್ನು ಅರಿಯದೆ ಅತಿಯಾಗಿ ನೊಂದುಬಾದಿತವಾಗಿ ಅದರ ಸಂಪೂರ್ಣ credentials ಗಳನ್ನು 
(1) ಮುಖ್ಯಮಂತ್ರಿಯವರಿಗೆ (2) ವೈದ್ಯಕೀಯ ನಿರ್ದೇಶಕರಿಗೆ ಸಲ್ಲಿಸಿದ್ದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ 
ನ್ಯಾಯ ದೊರಕಿಸುವಂತೆ ಕೋರಿದ್ದರು. 

2) ಪ್ರಸ್ತುತ ವಿಚಾರ ವಿಶ್ವವಿದ್ಯಾಲಯದ ಪರೀಕ್ಷೆ ನಡೆಸುವುದಕ್ಕೆ ಸಂಬಂಧಿಸಿದ್ದು, ಡಾ:ಟಿ.ಮಂಜುನಾಥ್‌ರವರು ಸಲ್ಲಿಸಿರುವ 
ತಾ:16-04-2003ರ ಪತ್ರ ಮತ್ತು ಲಗತ್ತುಗಳನ್ನು ಸಮೀಕ್ಟೆಗಾಗಿ ಕುಲಸಚಿವರು, ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯ ಇವರಿಗೆ ಕಳುಹಿಸಲಾಗಿತ್ತು. 

3) ಮೈಸೂರು ವೈದ್ಯಕೀಯ ಕಾಲೇಜಿನ ಅಸ್ತಿ ಚಿಕಿತ್ಸಾ ಶಾಸ್ತ್ರಾ ಪ್ರಾಧ್ಯಾಪಕರಾದ ಡಾ:ಟಿ.ಮಂಜುನಾಥ್‌ ರವರು ಘನವೆತ್ತ 
ರಾಜ್ಯಪಾಲರಿಗೆ ತಮ್ಮ ಅಹವಾಲಿನ ಬಗ್ಗೆ ನೇರವಾಗಿ ಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗೂ ಸದರಿ ಪತ್ರದ ಪ್ರತಿಗಳನ್ನು ಸನ್ಮಾನ್ಯ 
ಮುಖ್ಯಮಂತ್ರಿಗಳಿಗೆ, ವೈದ್ಯಕೀಯ ಶಿಕ್ಬಣ ಸಚಿವರಿಗೆ, ಆರ್‌.ಜಿ.ಯು.ಹೆಚ್‌.ಎಸ್‌. ನ ಉಪ ಕುಲಪತಿರವರಿಗೆ ಮತ್ತು 


೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಕೂಡ ಸಲ್ಲಿಸಿರುತ್ತಾರೆ. ಅಸ್ತಿ ಚಿಕಿತ್ಸಾ ಶಾಸ್ತ್ರದಲ್ಲಿ ತಮ್ಮ ಸಾಧನೆ ಕುರಿತಂತೆ 
ಕ್ರಡೆಂಷ್ಯಲ್‌ಗಳನ್ನು ಮತ್ತು ಸಿ.ಡಿ.ಗಳನ್ನು ಸಲ್ಲಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ ಘನವೆತ್ತ ರಾಜ್ಯಪಾಲರು ಡಾ:ಮಂಜುನಾಥ್‌ 
ರವರನ್ನು M.S.(Ortho) ವಿಷಯದ Examinership ನಿಂದ ಏಕಾಏಕಿ ಬದಲಾಯಿಸಿದ ಬಗ್ಗೆ 
ಆರ್‌.ಜಿ.ಯು.ಹೆಚ್‌.ಎಸ್‌.ನಿಂದ ವರದಿಯನ್ನು ಪಡೆದಿರುತ್ತಾರೆ. ಸದರಿ ವರದಿಯನ್ನು ಪರಿಶೀಲಿಸಿದ ನಂತರ ಘನವೆತ್ತ 
ರಾಜ್ಯಪಾಲರು ಕೆಳಕಂಡಂತೆ ಆದೇಶಿಸಿರುತ್ತಾರೆ. 

“It is a serious one involving not only administrative properties but also professional conduct and 
disciplinary action must be taken early. | will like to be kept informed about the developments.” 

4) ದಿನಾಂಕ 16-01-2004ರ ಸರ್ಕಾರದ ಪತ್ರದ ಮುಖಾಂತರ ಡಾ:ಟಿ.ಮಂಜುನಾಥ್‌ ರವರ ವಿರುದ್ಧ ಇಲಾಖಾ ವಿಚಾರಣೆ 
ಪ್ರಾರಂಭಿಸುವ ಸಲುವಾಗಿ ಅವರ ಮೇಲಿನ ಆರೋಪಗಳನ್ನು ಒಳಗೊಂಡ ಆರೋಪ ಪಟ್ಟಿಯನ್ನು ಸಂಬಂಧಪಟ್ಟ 
ದಸ್ತಾವೇಜುಗಳೊಂದಿಗೆ ಸಲ್ಲಿಸುವಂತೆ ರಿಜಿಸ್ಟ್ರಾರ್‌ (ಪರೀಕ್ಬೆಗಳು) ರವರನ್ನು ಕೋರಲಾಯಿತು. 

5) ಸದರಿ ಅಧಿಕಾರಿಯ ವಿರುದ್ಧ ಸಿ.ಸಿ.ಎ. ನಿಯಮಾವಳಿಗಳ ಮೇರೆಗೆ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸುವುದಕ್ಕಿಂತ 
ಮೊದಲು ಅವರ ಮೇಲಿನ ಆರೋಪಗಳು ಮೇಲ್ನೋಟಕ್ಕೆ ರುಜುವಾಗುವವೋ ಅಥವಾ ಇಲ್ಲವೋ ಎಂಬ ಬಗ್ಗೆ ಪ್ರಾರಂಭಿಕ 
ಏಚಾರಣೆ ನಡೆಸಲು ವೈದ್ಯಕೀಯ ಶಿಕಣ ಇಲಾಖೆಯ ನಿರ್ದೇಶಕರು, ಮೈಸೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು, 
ಕೆ.ಆರ್‌.ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಸಕರು ಮತ್ತು ಚೆಲುವಾಂಬ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಸಕರನ್ನು ಒಳಗೊಂಡ 
ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಯಿತು. 

6) ತದನಂತರ ಸಿ.ಸಿ.ಎ. ನಿಯಮಾವಳಿಗಳ ನಿಯಮ 11ರ ಮೇರೆಗೆ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲು 
ಡಾ:ಟಿ.ಮಂಜುನಾಥ್‌ ರವರಿಗೆ ದಿನಾಂಕ 13-06-2005ರಂದು ಕಾರಣ ಕೇಳುವ ಸೂಚನಾ ಪತ್ರ ನೀಡಿ, ಸದರಿ ಸೂಚನಾ ಪತ್ರ 
ತಲುಪಿದ 15 ದಿನಗಳೊಳಗಾಗಿ ಲಿಖಿತ ಸಮಜಾಯಿಷಿಯನ್ನು ನೀಡುವಂತೆ ಸೂಚಿಸಲಾಯಿತು. ಇದಕ್ಕೆ ಡಾ:ಟಿ.ಮಂಜುನಾಥ್‌ 
ರವರು ದಿನಾಂಕ 11-07-2005ರ ತಮ್ಮ ಲಿಖಿತ ಸಮಜಾಯಿಷಿಯಲ್ಲಿ ಎಲ್ಲಾ ಆರೋಪಗಳನ್ನು ಅಲ್ಲಗಳೆದು ತಮ್ಮ ವಿರುದ್ಧದ 
ಆರೋಪಗಳನ್ನು ಕೈಬಿಡುವಂತೆಯು ಮತ್ತು ತಮ್ಮ ನಿವೃತ್ತಿ ಸೌಲಭ್ಯಗಳನ್ನು ಬಿಡುಗಡೆಗೊಳಿಸುವಂತೆ ಮಹಾಲೇಖಪಾಲರಿಗೆ 
ಸೂಚಿಸುವಂತೆ ಕೋರಿಕೊಂಡಿರುತ್ತಾರೆ. ಡಾ:ಟಿ.ಮಂಜುನಾಥ್‌ ರವರು ದಿನಾಂಕ 30-06-2005ರಂದು ಸರ್ಕಾರಿ ಸೇವೆಯಿಂದ 
ನಿವೃತ್ತಿ ಹೊಂದಿರುವುದರಿಂದ ಈ ಹಂತದಲ್ಲಿ ಅವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವುದು ಅವಶ್ಯಕತೆ 
ಇರುವುದಿಲ್ಲವೆಂದು ಅಭಿಪ್ರಾಯ ಪಡಲಾಯಿತು. ಅದರಂತೆಯೇ ಕೆಳಕಂಡ ಅದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 61 ಎಂಎಂಸಿ 2005, ಬೆಂಗಳೂರು, ದಿನಾಂಕ 29ನೇ ನವೆಂಬರ್‌, 2005 

ಮೈಸೂರು ವೈದ್ಯಕೀಯ ಕಾಲೇಜಿನ ನಿವೃತ್ತ ಅಸ್ಥಿ ಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕ ಡಾ:ಟಿ.ಮಂಜುನಾಥ್‌ರವರನ್ನು 
1957ರ ಕರ್ನಾಟಿಕ ನಾಗರೀಕ ಸೇವಾ ನಿಯಮಾವಳಿಯಂತೆ ಆಪಾದನೆಗಳಿಂದ ಮುಕ್ತಗೊಳಿಸಿ ಇಲಾಖಾ ವಿಚಾರಣೆ 
ನಡೆಸುವುದನ್ನು ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌.ಕೃಷ್ಣಕುಮಾರ್‌ 
ಪಿ.ಆರ್‌.1733 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
(ವೈದ್ಯಕೀಯ ಶಿಕ್ಬಣ) 


ವಿಷಯ : ಬೆಳಗಾಂ, ಶಿವಮೊಗ್ಗ, ಮಂಡ್ಯ, ಹಾಸನ, ರಾಯಚೂರು, ಬೀದರ್‌ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಲ್ಲಿನ ಹೆಚ್ಚುವರಿ 
ಮೃತದೇಹಗಳ ಮಾರಾಟ. 
ಓದಲಾಗಿದೆ : 1. ದಿನಾಂಕ: 17.09.2005 ಸಂಖ್ಯೆ: ಆಕುಕ 183 ಎಂಎಸ್‌ಎಫ್‌ 2005ರ ಸರ್ಕಾರಿ ಆದೇಶ. 
2. ದಿನಾಂಕ: 20.10.2005ರ ಪ್ರಾಂಶುಪಾಲರು, ಬೆಳಗಾಂ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾಂ ಇವರ ಪತ್ರ. 
ಪೀಠಿಕೆ: 

1) ಮೇಲೆ ಓದಲಾದ ದಿನಾಂಕ: 17.09.2005ರ ಆದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಾದ ಬೆಂಗಳೂರು ವೈದ್ಯಕೀಯ ಕಾಲೇಜು 
ಮತ್ತು ಮೈಸೂರು ವೈದ್ಯಕೀಯ ಕಾಲೇಜು, ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬಳ್ಳಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಲ್ಲಿ 
ಹೆಚ್ಚುವರಿಯಾಗಿ ಲಭ್ಯವಾಗುವ ಮೃತ ದೇಹಗಳನ್ನು ಪ್ರತಿಯೊಂದು ಮೃತದೇಹಕ್ಕೆ 10,000 ರೂ. ಗಳಂತೆ ಖಾಸಗೀ ವೈದ್ಯಕೀಯ, ದಂತ, 
ಅರೆವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಮತ್ತು ನ್ಯಾಚುರೋಪತಿ ಹಾಗೂ ಯೋಗಿಕ್‌ ವಿಜ್ಞಾನ ಸಂಸ್ಥೆಗಳಿಗೆ ಮಾರಾಟ 
ಮಾಡುವ ಮೂಲಕ ವಿಲೇವಾರಿ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2) ಬೆಳಗಾಂನ, ಬೆಳಗಾಂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಂಶುಪಾಲರು ವರದಿ ಮಾಡುತ್ತಾ ಮೇಲಿನ ಆದೇಶವನ್ನು ಕೆಳಕಂಡ 6 
ವೈದ್ಯಕೀಯ ಕಾಲೇಜುಗಳಿಗೂ ಸಹ ಅನ್ವಯಿಸುವಂತೆ ಕೋರಿರುತ್ತಾರೆ. 
ಬೆಳಗಾಂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೆಳಗಾಂ. 
ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಶಿವಮೊಗ್ಗ. 
ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಮಂಡ್ಯ. 
ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹಾಸನ. 
ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ , ರಾಯಚೂರು. 


ಟಾಂ ಮು ಉಊಉ Nm 
ಅಗತಾ ಸ ಷ್ಟ ೫3 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೮೯ 





6. ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೀದರ್‌. 
ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 183 ಎಂಎಸ್‌ಎಫ್‌ 2005, ಬೆಂಗಳೂರು, ದಿನಾಂಕ:29ನೇ ನವೆಂಬರ್‌, 2005 

3) ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ, ಕೆಳಕಂಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಹೆಚ್ಚುವರಿಯಾಗಿ 
ಲಭ್ಯವಾಗುವ ಮೃತ ದೇಹಗಳನ್ನು ಪ್ರತಿಯೊಂದು ಮೃತ ದೇಹಕ್ಕೆ 10,000 ರೂ.ಗಳಂತೆ (ಹತ್ತು ಸಾವಿರ ರೂಪಾಯಿಗಳು ಮಾತ್ರ) ಖಾಸಗೀ ವೈದ್ಯಕೀಯ 
ದಂತ, ವೈದ್ಯಕೀಯ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಮತ್ತು ನ್ಯಾಚುರೋಪತಿ ಹಾಗೂ ಯೋಗಿಕ್‌ ವಿಜ್ಞಾನ ಸಂಸ್ಥೆಗಳಿಗೆ ಮಾರಾಟದ 
ಮೂಲಕ ವಿಲೇವಾರಿ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 
ಬೆಳಗಾಂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೆಳಗಾಂ. 
ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಶಿವಮೊಗ್ಗ. 
ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಮಂಡ್ಯ. 
ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹಾಸನ. 
ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಾಯಚೂರು. 
ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೀದರ್‌. 

4) ಮೇಲ್ಕಂಡ ಮಾರಾಟದ ಮೂಲಕ ವಿಲೇವಾರಿ ಮಾಡುವುದರಿಂದ ಸ್ವೀಕೃತವಾದ ಮೊತ್ತವನ್ನು ರಾಜ್ಯ ಸರ್ಕಾರದ ನಿಧಿಗೆ ಪ್ರತಿಯೊಂದು 
ಕಾಲೇಜು ಜಮೆ ಮಾಡತಕ್ಕದ್ದು. 

5) ಮೇಲ್ಕಂಡ ಪದ್ಧತಿಯು ಈ ತಕ್ಷಣದಿಂದ ಜಾರಿಗೆ ಬರುತ್ತದೆ. ಇದು ಕೇವಲ ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. 
ಭವಿಷ್ಯದಲ್ಲಿ ಮತ್ತೊಂದು ಕ್ರಿಯಾ ಯೋಜನೆಯನ್ನು ಜಾರಿಗೆ ತರುವವರೆವಿಗೆ ಈ ಪದ್ಧತಿಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌.1742 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ಧ್‌ ಚ್‌ ಜ್‌ 


HEALTH AND FAMILY WELFARE SECRETARIAT 
NOTIFICATION 
Sub : Constitution of State Advisory Body on ARV Programme. 

Read: 1. Letter No. T.11020/63/2004/ ART, Dated 05.09.2005 from Director, (Finance and 
Administration) NACO, Government of India, Ministry of Health and Family Welfare, 
New Delhi. 

2. Letter No. KSAPS/ AIDS/ AD (BT) C-27/2005-06 Project Director, KSAPS, Bangalore. 
Preamble: 

In Government of India Letter read at (1) above, has directed that the State AIDS Control 
Societies are required to form a State Advisory Body on ARV treatment Programme under the 
Chairpersonship of Health Secretary and should include representatives from Department of Finance, 
Planning Indian Medical Association, Health Professional Knowledge in HIV/ AIDS, in clinical 
management of HIV infection including the ARV treatment faculty of medical, academic and Research 
Institution,s representatives and NGOs and CBOs involved in care and support of people living with HIV/ 
AIDS, Director, Health Services and Director, Medical Education of the States may be co-chairs of the 
group and Project Director, SACS be the convenor for effective implementation of ART centres. 

In letter read at (2) above, the Project Director, KSAPS, Bangalore, has requested Government to 
constitute a State advisory Body, on ARV Programme, for effective implementation of ARV Programme in 
the State. 

On examination of the Proposal of the Government of India, the State government, is felt that to 
Constitute a State Advisory Body, on ARV Programme, for effective implementation of ART centres. 
Hence this Order. 

Government Order No. HFW 148 FPR 2005, Bangalore, Dated: 26th November, 2005 

Under the Circumstances explained in the preamble, the Government of Karnataka are pleased 
to constitute a State Advisory Body ARV Programme, under the Chairmanship of Principal Secretary to 
Government. Health and Family Welfare with the following Members. 


1. The Principal Secretary to Government, Health and Family Welfare 
Department, Vikasa Soudha, Bangalore. Chairman 
2. The Principal Secretary to Government, Planning Department, M.S. Building, 
Bangalore. Member 
3. The Secretary to Government, Women & Child welfare Department, Vidhana 


Soudha, Bangalore. Member 


೯ಂ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





4. The Secretary to Government, Finance Department, Vidhana Soudha, 

Bangalore. Member 
5. The Commissioner, Health and Family Welfare Services, Ananda Rao Circle, 

Bangalore. Member 
6. The Director, Health and Family Welfare Services, Ananda Rao, Bangalore. Member 
7. The Director of Medical Education, Ananda Rao Circle, Bangalore. Member 
8. The Professor & Head of the Department of Medicine, l/c of ART Unit, 

Bowring & Lady Curzon Hospital, Bangalore. Member 
9. The Professor & Head of the Department of Medicine l/c of Unit, KIMS, 

Hubli. Member 
10. The Professor & Head of the Department of Medicine, l/c of ART Unit, ಓಣ. 

Hospital, Mysore. Member 
11. The Professor of Neurovirology, NIMHANS, Bangalore. Member 
12. The President, Indian Medicine, Association. Member 
13. The Project Co-ordinator, Snehadaan, Care and support. Member 
14. The Project Co-ordinator, KNP+ Member 
15. The Representative of Confedration of Indian Industry, Southern Region and 

Support, Karnataka, Bangalore. Member 
16. The Project Director, KSAPS, Bangalore. Member 
17. The Additional Project Director, Karnataka State AIDS Prevention Society, 

Bangalore. Member 
18. The Nodal Officer, ART, KSAPS, Bangalore. Member. 


Terms of Reference: 

1. To review the participationof NGOs and PLWHAs. 

2. To ensure development of IEC material and IEC Strategy on ART. 

3. To ensure and review the participation of Institution providing Care and support to HIV/ AIDS 
patients, in ART Centres. 

4. To review the ARV Programme in Karnataka. 

5. To meet the Body in once in 3 quarter for review the programme. 

By Order and in the name of the Governor of Karnataka. 
R. LEELAVATHI 
PR-1699 Under Secretary to Government, 
Health and Family Welfare Department. 


COMMERCE AND INDUSTRIES SECRETARIAT 
Sub : Constitution of Task Force/Flying Squads for curbing illegal mining in the State. 
Read: D.O.letter No.16/69/2005-M.IV dated 11.08.2005 of the Secretary to Government of India, 
Ministry of Mines, New Delhi. 
PREAMBLE: 

The Secretary to Government of India, Ministry of Mines, New Delhi in his letter read above has 
stated that even though Section 23 c was incorporated in the Mines and Minerals (Development and 
Regulation) Act, 1957, empowering the State Government to make rules for preventing illegal mining, 
transportation and storage of minerals and draft model rules to curb illegal mining were also circulated to 
all the State Government for framing rules towards this purpose and other amendments were also brought 
in to MM(D&R)Act, 1957 to strengthen the legal provisions for curbing illegal mining, despite this, 
instances of illegal mining have been coming to the notice of the Central Government. The Parliamentary 
Standing Committee on Coal and Steel while examining the matter of illegal mining has expressed deep 
concern at the large number of cases of illegal mining and asked to take urgent steps for effecting curbing 
this menace. In the meeting held on 07.07.2005 with the major mineral producing states, the State 
Governments were advised to constitute Task Force/Flying Squads having a representation from Indian 
Bureau of Mines (IBM) for monitoring and checking mining matters including illegal mining. Accordingly, 
by sending a model composition of such Task Force at the State Level and District Level, requested to 
initiate immediate action for constitution of Task Force/Flying Squads in the State for curbing illegal 
mining. 

This has been examined. 

Government Order NO.CI.194:MMM.2005, Bangalore, Dated:16th November, 2005 

In the circumstances explained in the preamble, the Government are pleased to constitute Task 

Force at the State Level and District Level to examine the issue related to illegal mining. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೯೧ 





(vi) 


1. State Level Task Force:- 
Secretary to Government, Commerce & Industries department - Chairman 
Commissioner and Director, Department of Mines and Geology - Member 

Secretary/ Convener 


Commissioner for Transport - Member 
Principal Chief Conservator of Forests, Bangalore - Member 
Director General of Police, Bangalore - Member 
Regional Controller of Mines, IBM, Bangalore - Member 
Member Secretary, Karnataka State Pollution Control Board - Member 
Deputy Directors, Department of Mines and Geology, - Members 


Bellary/Chitradurga/Tumkur 

The functions of the Task Force:- 

Review the action taken by Deputy Directors/Mining Officers/Forest Officials for checking the 
illegal mining activity in their respective jurisdiction. 

Action taken by the State Government on the cases of illegal mining referred by Indian Bureau of 
Mines pr any other authority, public complaint and news item etc., 

Review the co-ordination between the member departments and discussion on the pending 
issues; 

Any other relevant matter or issues referred by Central or State Government related to mining. 
Actions and recommendations of the Task Force to be communicated to the Central Government. 
Collection of information for the Quarterly Return to be submitted to the Central Government. 


Periodicity of the meeting:- 


Once in a Quarter. 
2. District Level Task Force:- 


i) Deputy Commissioner of the District - Chairman 
ii) Superintendent of Police of the concerned District - Member 
11) Deputy Director/Senior Geologists of the Districts - Member Secretary/ Convener 
iv) Deputy Conservator of Forests of the District - Member 
v) District Pollution Control Officer, State Pollution Control - Member 
Board 
vi) Regional Transport Officer of the District - Member 
Function of the Task Force: 
(i) To collect! review the information/ cases! issues to the illegal mining within their jurisdiction. 
(ii) The action taken in this regard to be communicated to the Chairman of the State Level Task 
Force. 
Periodicity of the meeting: 
e Once ina month. 
By Order and in the name of the Governor of Karnataka. 
JAGADISH 2೦15 
PR-1691 Under Secretary to Government (Mines), 


Commerce & Industries Department. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 


ಚಿಕ್ಕಮಗಳೂರು, ಇವರು ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಬಣ್ಣ ಮತ್ತು ವಾರ್ನಿಷ್‌ ನಿಯಮಿತ ಸಂಸ್ಥೆಯಲ್ಲಿ 
ಎಸಗಿರುವರೆನ್ನಲಾದ ಆರೋಪಗಳ ಮೇಲೆ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವ ಬಗ್ಗೆ. 


ಓದಲಾಗಿದೆ : 1. ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರ ಪತ್ರ ಸಂಖ್ಯೆ: ಕ್ಲೆವಾಇ 


ಕ" ಲ 
ನಿರೀ-2/ 2003-04 ದಿನಾಂಕ: 11.06.2003. 


2. ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 110 ಕೈಸೇವಿ 2004, ದಿನಾಂಕ: 05.07.2004. 
ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಫೆ 110 ಕೈಸೇವಿ 2004, ದಿನಾಂಕ: 03.11.2004. 

4. ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರಿಗೆ ಹೊರಡಿಸಲಾಗಿದ್ದ 
ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ವಾಕೈ 110 ಕೈಸೇವಿ 2004, ದಿನಾಂಕ: 31.01.2005. 

5. ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ಸಲ್ಲಿಸಿರುವ ಲಿಖಿತ 
ಹೇಳಿಕೆ ದಿನಾಂಕ: 10.03.2005. 

6. ಅಧಿಕ ನಿರ್ದೇಶಕರು, (ಆಡಳಿತ) ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, ನಂ.49, ಖನಿಜ ಭವನ, 
ಡಿ.ದೇವರಾಜ್‌ ಅರಸ್‌ ರಸ್ತೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ ಸೈವಾಇ ನಿರೀ-2/ 2003-04, ದಿನಾಂಕ: 
14.09.2005. 


೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ - ೧ 





ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಇವರು 2002-03ನೇ ಸಾಲಿನಲ್ಲಿ ಮೈಸೂರು ಬಣ್ಣ ಮತ್ತು ವಾರ್ನಿಷ್‌ ಕಂಪನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಕೆಲವೊಂದು ಅವ್ಯವಹಾರ ನಡೆಸಿರುತ್ತಾರೆಂದು ಆರೋಪಿಸಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅಧಿಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಬೆಂಗಳೂರುರವರಿಂದ ತನಿಖೆ ನಡೆಸಿ, ಅವರು ನೀಡಿರುವ ತನಿಖಾ ವರದಿಯಲ್ಲಿ (1) ಕಂಪನಿಯಿಂದ ಟರ್ಕಿ ದೇಶಕ್ಕೆ ರಫ್ತು ಕಳುಹಿಸಲಾದ ಅಳಿಸಲಾಗದ 
ಶಾಯಿಯಲ್ಲಿ ಭಾರಿ ಅವ್ಯವಹಾರ (2) ರಫ್ತು ಮಾಡಲಾದ ಅಳಿಸಲಾಗದ ಶಾಯಿಯಿಂದ ಖರೀದಿದಾರರಿಗೆ ಉಡುಗೊರೆ ನೀಡುವ ನೆಪದಲ್ಲಿ ಭಾರಿ 
ಅವ್ಯವಹಾರ (3) ಕಂಪನಿಯಲ್ಲಿ ದುರಸ್ತಿ ಹಾಗೂ ಬಣ್ಣ ಬಳಿಸುವ ವ್ಯವಹಾರದಲ್ಲಿ ಭಾರಿ ಹಣ ದುರುಪಯೋಗ (4) ದಸರಾ ಮಳಿಗೆಯಲ್ಲಿ ಅವ್ಯವಹಾರ 
ಮತ್ತು (5) ಕಂಪ್ಯೂಟರ್‌ ಖರೀದಿಯಲ್ಲಿ ಭಾರಿ ಅವ್ಯವಹಾರ ಇತ್ಯಾದಿ ಅವ್ಯವಹಾರಗಳಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ 
ಎಂದು ತಿಳಿಸಿದ್ದರ ಮೇರೆಗೆ, ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು ನಿಯಮ 1957ರಡಿಯಲ್ಲಿ ಇಲಾಖಾ ವಿಚಾರಣೆಯನ್ನು 
ನಡೆಸಲು ತೀರ್ಮಾನಿಸಲಾಯಿತು. 

ಮೇಲೆ ಓದಲಾದ (2ರ ಸರ್ಕಾರದ ಆದೇಶದಲ್ಲಿ ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಚಿಕ್ಕಮಗಳೂರು ಇವರು ಮೈಸೂರು ಬಣ್ಣ ಮತ್ತು ವಾರ್ನಿಷ್‌ ನಿಯಮಿತ, ಮೈಸೂರು, ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಅವ್ಯವಹಾರ ಎಸಗಿದ್ದಾರೆಂದು ಆರೋಪಿಸಲಾದ ಆರೋಪಗಳು ಮೇಲ್ನೋಟಕ್ಕೆ ಸತ್ಕಾಂಶದಿಂದ ಕೂಡಿರುವುದರಿಂದ, ಸದರಿ ಆರೋಪಗಳ 
ಬಗ್ಗೆ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 
ನಿಯಮ 10(1) (ಡಿ) ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತುಗೊಳಿಸಿದೆ. 

ಮೇಲೆ ಓದಲಾದ (3)ರ ಆದೇಶದಲ್ಲಿ ಶ್ರೀ ಕೆ.ಪಿ. ಪರಮೇಶ್ವರಪ್ಪ ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರನ್ನು 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಲವವಿ) ನಿಯಮಾವಳಿಗಳು 1957ರ ನಿಯಮ 10 ಉಪ ನಿಯಮ (5) (ಸಿ) 
ಯಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಬಾಕಿ ಇಟ್ಟು, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಇವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಪುನರ್‌ ನೇಮಕ ಮಾಡಿದೆ. 

ಮೇಲೆ ಓದಲಾದ (ರಲ್ಲಿ ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರಿಗೆ ಮೇಲ್ಕಂಡ 
ಆರೋಪಗಳ ಬಗ್ಗೆ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿಗಳು ನಿಯಮ 11ರಡಿ ಇಲಾಖಾ ವಿಚಾರಣೆ ನಡೆಸಲು ಕಾರಣ ಕೇಳುವ 
ನೋಟೀಸಿನೊಂದಿಗೆ ದೋಷಾರೋಪಣಾ ಪಟ್ಟಿ ಮತ್ತಿತರ ಅನುಬಂಧಗಳನ್ನು ದಿನಾಂಕ: 31.01.2005ರಂದು ಜಾರಿಗೊಳಿಸಲಾಗಿದೆ. 

ಮೇಲೆ ಓದಲಾದ (5) ಪತ್ರದಲ್ಲಿ ಕಾರಣ ಕೇಳುವ ನೋಟೀಸಿಗೆ ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಇವರು ಲಿಖಿತ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿ ತನ್ನ ಮೇಲೆ ಹೊರಡಿಸಿರುವ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. ಆದರೆ, ಸರ್ಕಾರವು ಇವರ 
ಲಿಖಿತ ಹೇಳಿಕೆಯನ್ನು ಒಪ್ಪಿಕೊಳ್ಳದೆ, ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆಯನ್ನು ತಿಳಿಯಲು ವಿಚಾರಣೆ ನಡೆಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕೈೆ 110 ಕೈಸೇವಿ 2004, ಬೆಂಗಳೂರು, ದಿನಾಂಕ:1ನೇ ಡಿಸೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿದ ನಂತರ ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಇವರು ಮೈಸೂರು ಬಣ್ಣ ಮತ್ತು ವಾರ್ನಿಷ್‌ ಕಂಪನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಎಸಗಿರುವ ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಕೆ.ಸಿ.ಎಸ್‌. (ಸಿಸಿಎ) ನಿಯಮಗಳು 1957ರ ನಿಯಮ 11ರ ಉಪನಿಯಮ (9ನ್ನು ಓದಿಕೊಂಡಂತೆ 
ಅದೇ ನಿಯಮದ ಉಪನಿಯಮ (2ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ ವಿಚಾರಣೆಯನ್ನು ನಡೆಸಲು ಶ್ರೀ ಎ.ಸಿ. 
ಜಹಗೀರ್‌ದಾರ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸಂಖ್ಯೆ: 35 ಬಾಲಾಜಿ ರಸ್ತೆ, 1ನೇ ಮಹಡಿ, 2ನೇ ಕ್ರಾಸ್‌, 2ನೇ ಹಂತ, ಗೃಹಲಕ್ಷ್ಮಿ 
ಲೇಔಟ್‌, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ 
ಮಂಡಿಸಲು ಕೆ.ಸಿ.ಎಸ್‌. (ಸಿಸಿಎ) ನಿಯಮಗಳು 1957ರ ನಿಯಮ 11ರ (5) (ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಉಪ ನಿರ್ದೇಶಕರು 
(ಆಡಳಿತ) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕರ ಕಛೇರಿಯ ಆವರಣದಲ್ಲಿ ಅಥವಾ ಅವರು 
ಗುರುತಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ನಡೆಸತಕ್ಕದ್ದು... ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಕಛೇರಿಗಳಲ್ಲಿ ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶವನ್ನು 
ಒದಗಿಸಲು ಹಾಗೂ ಸಂಬಂಧಿಸಿದ ಕಛೇರಿಯಲ್ಲಿ ಲಭ್ಯವಿರುವ ಶೀಘ್ರಲಿಪಿಗಾರರ! ಬೆರಳಚ್ಚುಗಾರರ ಸಹಾಯವನ್ನು ಮತ್ತು ಲೇಖನ ಸಾಮಗ್ರಿಗಳನ್ನು 
ಒದಗಿಸಲು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರಿಗೆ ಸೂಚಿಸಲಾಗಿದೆ. 

ಈ ಪ್ರಕರಣದ ವಿಚಾರಣೆಗಾಗಿ ರೂ. 5,000- (ರೂಪಾಯಿ ಐದು ಸಾವಿರಗಳು ಮಾತ್ರ) ಮತ್ತು ವಾಹನ ಭತ್ಯೆ ರೂ. 1,000- (ರೂಪಾಯಿ 
ಒಂದು ಸಾವಿರಗಳು ಮಾತ್ರ) ಸಂಚಿತ ಸಂಭಾವನೆಗಳನ್ನು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸಲ್ಲಿಸಿದ ನಂತರ ಕೈಗಾರಿಕಾಭಿವೃದ್ಧಿ 
ಆಯುಕ್ತರೇ ಪಾವತಿ ಮಾಡುವುದು. 

ವಿಚಾರಣಾಧಿಕಾರಿಗಳು ಮೂರು ತಿಂಗಳೊಳಗಾಗಿ ವಿಚಾರಣೆಯನ್ನು ಪೂರೈಸಿ, ವಿಚಾರಣಾ ವರದಿಯನ್ನು ಸಲ್ಲಿಸುವಂತೆ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದಾವತಿ 
ಪಿ.ಆರ್‌.1687 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು). 


ವಿಷಯ : ಮೈಸೂರು ಸಕ್ಕರೆ ಕಾರ್ಯಾನೆ (ನಿ) ಇದರ ಪುನರುಜ್ಜೀವನಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು- ದುಡಿಯುವ ಬಂಡವಾಳ ಬಿಡುಗಡೆ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 202 ಎಸ್‌ಜಿಎಫ್‌ 04 ದಿನಾಂಕ: 06.05.2005. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೯೩ 





ಸರ್ಕಾರದ ಆದೇಶ ಸಂಖ್ಯೆ: ಸಿಐ 150 ಸಿ.ಎಂ.ಐ 05 ದಿನಾಂಕ: 13.07.2005. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 153 ಎಸ್‌ಜಿಎಫ್‌ 05 ದಿನಾಂಕ: 24.08.2005. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 202 ಎಸ್‌ಜಿಎಫ್‌ 04 (ಭಾಗ-1 ) ದಿನಾಂಕ: 16.09.2005. 

ದಿನಾಂಕ: 29.09.2005ರಂದು ಮಾನ್ಯ ಆರ್ಥಿಕ, ಯೋಜನೆ, ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಸಚಿವರು ರವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಡವಳಿ. 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 334 ಬಿಆರ್‌ಎಸ್‌ 2005 ದಿನಾಂಕ: 04.10.2005. 

ಸರ್ಕಾರದ ಆದೇಶ ಸಂಖ್ಯೆ: ಆಇ 1590 ವೆಚ್ಚ-1 2005, ದಿನಾಂಕ: 04.10.2005. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 34 ಎಸ್‌ಜಿಎಫ್‌ 05 ದಿನಾಂಕ: 06.10.2005. 

ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರಾನೆ ರವರ ಪತ್ರ ಸಂಖ್ಯೆ: ಎಮ್‌ಎಸ್‌ಸಿಓ/ 05/ ಸಿಎಸ್‌! 
ಬಿಐಎಫ್‌ಆರ್‌/ 06/ 268 ದಿನಾಂಕ: 17.10.2005. 

10. ಸರ್ಕಾರ ಆದೇಶ ಸಂಖ್ಯೆ: ಎಫ್‌ಡಿ! 359/ ಬಿಆರ್‌ಎಸ್‌/ 2005 ದಿನಾಂಕ: 22.11.2005. 


ಟಂ ಜು YW ಟು 
ಮ್‌ 


೬೦ 0 Xx A 
ಕ 4 . ೯ 


ಪ್ರಸ್ತಾವನೆ: 

ಮೇಲೆ ಓದಲಾದ (1)ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಮೈಸೂರು ಸಕ್ಕರೆ ಕಾರ್ಪಾನೆ (ನಿ) ಮಂಡ್ಯ ಈ ಕಾರ್ಪಾನೆಗೆ 2005-06ನೇ ಸಾಲಿನ 
ತನ್ನ ಕಬ್ಬು ಅರೆಯುವ ಚಟುವಟಿಕೆಯನ್ನು ಪ್ರಾರಂಭಿಸಲು ಈ ಕೆಳಕಂಡ ಬಾಬ್ತುಗಳಿಗೆ ಉಪಯೋಗಿಸುವ ಸಲುವಾಗಿ 5,52,27000- ರೂ.ಗಳನ್ನು 
ರಾಜ್ಯದ ಸಾದಿಲ್ವಾರು ನಿಧಿಯಿಂದ ಸಾಲವಾಗಿ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


1. ರೈತರಿಗೆ ಪಾವತಿಸಬೇಕಾದ ಕಬ್ಬಿನ ಬಾಕಿಗಾಗಿ ರೂ.68.00 ಲಕ್ಷ. 
2. ಡಿಸೆಂಬರ್‌ 04 ಹಾಗೂ ಜನವರಿ 05ರ ವೇತನ ಬಾಕಿಗಾಗಿ ರೂ.121.27 ಲಕ್ಷ. 
3. ಸರಬರಾಜುದಾರರ ಬಾಕಿಗಾಗಿ ರೂ.143.00 ಲಕ್ಷ. 
4. ಯಂತ್ರೋಪಕರಣಗಳ ಸಜ್ಜುಗೊಳಿಸುವಿಕೆಗಾಗಿ ರೂ.200.00 ಲಕ್ಷ. 


ಮೇಲೆ ಓದಲಾದ (2)ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಕೆ.ಎಸ್‌.ಐ.ಐ.ಡಿ.ಸಿ. ರೂ.5.00 ಕೋಟಿಗಳನ್ನು ಮೈಸೂರು ಸಕ್ಕರೆ ಕಾರ್ಪಾನೆಗೆ 
ರೈತರ ಕಬ್ಬು ಖರೀದಿ ಸಲುವಾಗಿ ಸರ್ಕಾರದ ಖಾತರಿಯ ಮೇಲೆ ಸಾಲವಾಗಿ ನೀಡಲು ಹಾಗೂ ಈ ಹಣವನ್ನು 2005-06ನೇ ಸಾಲಿನ ಪೂರಕ 
ಅನುದಾನದಲ್ಲಿ ಒದಗಿಸಿದ ನಂತರ ಕೆ.ಎಸ್‌.ಐ.ಐ.ಡಿ.ಸಿ.ಗೆ ಮರು ಪಾವತಿ ಮಾಡುವ ಷರತ್ತಿನೊಂದಿಗೆ ಬಿಡುಗಡೆಗೆ ನಿರ್ದೇಶಿಸಲಾಗಿತ್ತು. ಆದರೆ 
ಕಾರಣಾಂತರಗಳಿಂದಾಗಿ ಕೆ.ಎಸ್‌.ಐ.ಐ.ಡಿ.ಸಿ.ಯು ಮೈಸೂರು ಸಕ್ಕರೆ ಕಾರ್ಲಾನೆಗೆ ಹಣ ಬಿಡುಗಡೆಗೊಳಿಸಿರುವುದಿಲ್ಲ. ಆದುದರಿಂದ 5.00 ಕೋಟಿ 
ರೂ.ಗಳನ್ನು ಕೆ.ಎಸ್‌.ಐ.ಐ.ಡಿ.ಸಿ.ಗೆ ಹಿಂದಿರುಗಿಸುವ ಅಗತ್ಯತೆ ಇಲ್ಲ. 

ಮೇಲೆ ಓದಲಾದ (3)ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಮೈಸೂರು ಸಕ್ಕರೆ ಕಾರ್ಬಾನೆ ನಿಯಮಿತ ಮಂಡ್ಯ ಈ ಕಾರ್ಪಾನೆಗೆ 2005-06ನೇ 
ಸಾಲಿನ ಕಬ್ಬು ಅರೆಯುವ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಸಲುವಾಗಿ ದುಡಿಯುವ ಬಂಡವಾಳವಾಗಿ ರೂ.5.00 ಕೋಟಿಗಳನ್ನು (ಐದು ಕೋಟಿ 
ರೂ.ಗಳು) ಸಾಲವಾಗಿ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ (ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಮೈಸೂರು ಸಕ್ಕರೆ ಕಾರ್ಪಾನೆಯಲ್ಲಿ ಸ್ಥಾಪಿಸಲಾಗಿರುವ ಸಹ ವಿದ್ಯುತ್‌ ಘಟಕದ 
ಪ್ರಾರಂಭಕ್ಕಾಗಿ 5.50 ಕೋಟಿ ರೂ.ಗಳನ್ನು ಸಾಲವಾಗಿ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ರಾಜ್ಯ ಸರ್ಕಾರವು 2005-06ನೇ ಸಾಲಿನ ಪೂರಕ ಅನುದಾನ (ಮೊದಲನೆ ಕಂತು)ದಲ್ಲಿ ಮೈಸೂರು ಸಕ್ಕರೆ ಕಾರ್ಪಾನೆಗೆ ಸಾಲವಾಗಿ 1602.27 
ಲಕ್ಷ ರೂ.ಗಳನ್ನು ಒದಗಿಸಿದ್ದು ಮೇಲೆ ಓದಲಾದ ಉಲ್ಲೇಖ (1) (3) ಮತ್ತು (4ರ ಸರ್ಕಾರ ಆದೇಶದಲ್ಲಿ ಈ ಹಣವನ್ನು ಈಗಾಗಲೇ ಬಿಡುಗಡೆ 
ಮಾಡಿದೆ. 

ಮೇಲೆ ಓದಲಾದ (8)ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಮೈಸೂರು ಸಕ್ಕರೆ ಕಾರ್ಪಾನೆ (ನಿ) ಮಂಡ್ಯ ಈ ಕಾರ್ಪಾನೆಗೆ 2005-06ನೇ ಸಾಲಿನ 
ಕಬ್ಬು ಅರೆಯುವ ಕಾರ್ಯಕ್ರಮಗಳನ್ನು ಮುಂದುವರಿಸಲು ದುಡಿಯುವ ಬಂಡವಾಳ 750 ಲಕ್ಷ ರೂ.ಗಳನ್ನು ಸಾಲವಾಗಿ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ (9)ರಲ್ಲಿರುವ ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಲಾನೆ ರವರ ಪತ್ರದಲ್ಲಿ 2005-06ನೇ ಸಾಲಿಗೆ 
ಕಾರ್ಪಾನೆಗೆ ಬಾಕಿ ಉಳಿದ 2ನೇ ಕಂತು ದುಡಿಯುವ ಬಂಡವಾಳ 7.50 ಕೋಟಿ ರೂ.ಗಳನ್ನು ನೀಡಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 

ಮೈಸೂರು ಸಕ್ಕರೆ ಕಾರ್ಪಾನೆಗೆ ಆರ್ಥಿಕ ನೆರವು ನೀಡುವ ಸಂಬಂಧ ದಿನಾಂಕ: 29.09.2005ರಂದು ಮಾನ್ಯ ಹಣಕಾಸು, ಯೋಜನೆ, ಕೈಗಾರಿಕೆ 
ಮತ್ತು ಮೂಲಭೂತ ಸೌಲಭ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಯಾನೆಗೆ ದುಡಿಯುವ ಬಂಡವಾಳ ಸಹಾಯವಾಗಿ ರೂ.15.00 
ಕೋಟಿಗಳನ್ನು ಬಿಡುಗಡೆಗೆ ಒಪ್ಪಿಗೆ ನೀಡಲಾಗಿದ್ದು, ಈ ಹಣವನ್ನು 2 ಕಂತುಗಳಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಅದರಂತೆ ಉಲ್ಲೇಖ (8)ರ 
ಸರ್ಕಾರದ ಆದೇಶದಲ್ಲಿ ಕಾರ್ಬಾನೆಗೆ ಮೊದಲನೆ ಕಂತು 7.50 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದು ಬಾಕಿ ಉಳಿದ 7.50 ಕೋಟಿ ರೂ.ಗಳ 
ದುಡಿಯುವ ಬಂಡವಾಳದ 2ನೇ ಕಂತನ್ನು ಬಿಡುಗಡೆಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 34 ಎಸ್‌ಜಿಎಫ್‌ 2005, ಬೆಂಗಳೂರು, ದಿನಾಂಕ:25ನೇ ನವೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಲಾನೆ ನಿಯಮಿತ ಮಂಡ್ಯ ಈ ಕಾರ್ಪಾನೆಗೆ 2005-06ನೇ 
ಸಾಲಿನ ಕಬ್ಬು ಅರೆಯುವ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಸಲುವಾಗಿ ದುಡಿಯುವ ಬಂಡವಾಳವಾಗಿ ಬಾಕಿ ಉಳಿದ 2ನೇ ಕಂತಿನ ಹಣ 
ರೂ.750 ಲಕ್ಷಗಳನ್ನು (ರೂ. ಏಳುನೂರ ಐವತ್ತು ಲಕ್ಷಗಳು ಮಾತ್ರ) ಸಾಲವಾಗಿ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ಈ ಹಣವನ್ನು 2005-06ನೇ ಸಾಲಿನಲ್ಲಿ ಹೆಚ್ಚುವರಿ ಅನುದಾನವಾಗಿ ಮಂಜೂರು ಮಾಡಿದ್ದು ಲೆಕ್ಕ ಶೀರ್ಷಿಕೆ 6860-04-190-2-01-395 
ಸಾರ್ವಜನಿಕ ಉದ್ದಿಮೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಾಲಗಳು (ಯೋಜನೆ) ರಡಿಯಲ್ಲಿ ಬಿಡುಗಡೆಗೆ ಮಂಜೂರು ಮಾಡಲಾಗಿದೆ. 

ಹೆಚ್ಚುವರಿ ಅನುದಾನವಾಗಿ ಮಂಜೂರು ಮಾಡಲಾದ ಈ ಹಣವನ್ನು ಆರ್ಥಿಕ ವರ್ಷದ ಅಂತ್ಯದಲ್ಲಿ ಮರು ಹೊಂದಾಣಿಕೆ ಮೂಲಕ ಪೂರಕ 
ಅನುದಾನದಲ್ಲಿ ಕ್ರಮಬದ್ಧಗೊಳಿಸುವುದು. 


೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು (ಹೆಚ್‌.ಆರ್‌.ಡಿ. ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಂಡ್ಯ 
ಆಗಿದ್ದು ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಇವರ ಮೇಲು 
ಸಹಿಯೊಂದಿಗೆ ಖಜಾನೆಗೆ ಸಲ್ಲಿಸಬೇಕು. 

ಸದರಿ ಸಾಲದ ಹಣದ ಮರುಪಾವತಿ ಹಾಗೂ ಇನ್ನಿತರೇ ಅಂಶಗಳು, ಷರತ್ತು ಹಾಗೂ ನಿಬಂಧನೆಗಳ ಬಗ್ಗೆ ಪ್ರತ್ಯೇಕ ಆದೇಶವನ್ನು ನಂತರ 
ಹೊರಡಿಸಲಾಗುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 359 ಬಿಆರ್‌ಎಸ್‌ 2005 ದಿನಾಂಕ: 22.11.2005 ಮತ್ತು ಆಇ 1537(ಎ) 
ವೆಚ್ಚ-1/2005 ದಿನಾಂಕ: 22.11.2005ರಲ್ಲಿ ನೀಡಲಾದ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1688 ಪೀಠಾಧಿಕಾರಿ (ಸಕ್ಕರೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಿಷಯ : ಸಿ.ಎ. ಹುಮಾಯನ್‌, ನಿವೃತ್ತ ಜಂಟಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಿಯೋಜನೆ ಮೇಲೆ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಇವರ ವಿರುದ್ಧ ಇಲಾಖಾ ವಿಚಾರಣೆ 
ಕೈಗೊಳ್ಳುವ ಬಗ್ಗೆ. 
ಸರ್ಕಾರದ ಆದೇಶ ಸಂಖ್ಯೆ: ವಾಕೈ: 8 ಜವಿಮ: 2005, ದಿನಾಂಕ: 26ನೇ ನವೆಂಬರ್‌, 2005 
ಶ್ರೀ ಸಿ.ಎ. ಹುಮಾಯನ್‌, ನಿವೃತ್ತ ಜಂಟಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಿಯೋಜನೆ ಮೇಲೆ ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ, 2005-06ನೇ ಸಾಲಿನ ಕರ್ನಾಟಕ ರಾಜ್ಯ 
ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿದ್ಯಾವಿಕಾಸ ಯೋಜನೆಯಡಿ ಕೈಮಗ್ಗ ಮತ್ತು ಜವಳಿ 
ಇಲಾಖೆಯ ಅಧಿಕಾರಿಗಳ ತಂಡವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ 
ನೊಂದಾಯಿತವಾಗಿರುವ ವಿದ್ಯುತ್‌ ಮಗ್ಗಗಳ ಘಟಕಗಳಿಗೆ ತಯಾರಾದ ಬಟ್ಟೆಗಳ ವಿವರಗಳನ್ನು ಪರಿಶೀಲಿಸಲು ನಿಯೋಜಿಸಲಾಗಿದ್ದು ಈ ಬಗ್ಗೆ ರಾಜ್ಯದ 
ವಿವಿಧ ಜಿಲ್ಲೆಗಳಲ್ಲಿನ 151 ವಿದ್ಯುತ್‌ ಮಗ್ಗಗಳ ಘಟಕಗಳನ್ನು ಪರಿಶೀಲಿಸಿದ ವರದಿಯಲ್ಲಿ 10 ಘಟಕಗಳನ್ನು ಹೊರತುಪಡಿಸಿ ಉಳಿದ ಘಟಕಗಳು 
ಸಮವಸ್ತ್ರ ಉತ್ಪಾದನೆಯಲ್ಲಿ ತೊಡಗದೆ ಇರುವುದು ಕಂಡುಬಂದಿದ್ದು ಬಟ್ಟೆ ಸರಬರಾಜಿನ ನಿಬಂಧನೆ ಮತ್ತು ಷರತ್ತನ್ನು ಉಲ್ಲಂಘಿಸಿರುವ ಘಟಕಗಳನ್ನು 
ಕಪ್ಪು ಪಟ್ಟಿಗೆ ಸೇರಿಸದೆ ಕ್ರಮವಹಿಸದೆ ಇರುವುದು, ಸದರಿ ನಿಗಮದ 43ನೇ ಬೋರ್ಡ್‌ ಮೀಟೀಂಗ್‌ನಲ್ಲಿ ಕೂದೂರು ಜಮೀನು ಖರೀದಿಸುವ 
ವಿಷಯದಲ್ಲಿ ತಪ್ಪು ಮಾಹಿತಿಯನ್ನು ಒದಗಿಸಿದ್ದು, ಕೈಮಗ್ಗ ಮತ್ತು ಜವಳಿ ಅಭಿವೃದ್ಧಿ ಆಯುಕ್ತರು ನಿಗದಿತ ವೇಳೆಯಲ್ಲಿ ಸಮವಸ್ತ್ರವನ್ನು ಬಿ.ಇ.ಒ. ಕಛೇರಿಗೆ 
ಸರಬರಾಜು ಮಾಡದೆ ಇರುವ ಘಟಕಗಳ ವಿರುದ್ಧ ಕ್ರಮತೆಗೆದುಕೊಳ್ಳಲು ಸೂಚಿಸಿದ್ದಾಗ್ಯೂ ಕೂಡ ಕ್ರಮ ತೆಗೆದುಕೊಳ್ಳದೆ ಇರುವುದರಿಂದ, ಕರ್ನಾಟಕ 
ರಾಜ್ಯ ವಿದ್ಯುತ್‌ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಸಂಸ್ಥೆಗೆ ನಷ್ಠ ಉಂಟಾಗಿರುತ್ತದೆ. ಕೈಮಗ್ಗ ಮತ್ತು ಜವಳಿ ಅಭಿವೃದ್ಧಿ ಆಯುಕ್ತರಿಗೆ ದಿನಾಂಕ: 26 
ಮತ್ತು 27ನೇ ಆಗಸ್ಟ್‌ 2005ರಲ್ಲಿ ಮುಂಬೈನಲ್ಲಿ ನಡೆಯುವ ಸಭೆಗೆ ನೀವು ಹಾಜರಾಗಲು ಕೋರಿದ್ದು ಸದರಿ ಪ್ರಯಾಣಕ್ಕೆ ಅಧಿವೇಶನ 
ನಡೆಯುತ್ತಿರುವುದರಿಂದ ಆಯುಕ್ತರು ಸಹಮತಿ ನೀಡದೆ ಇದ್ದರೂ ಕೂಡ ಪ್ರಯಾಣಿಸಿರುವುದರಿಂದ ಮೇಲ್ಕಂಡ ದುರ್ನಡತೆಯನ್ನು ಎಸಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದಲೂ, 
ಮೇಲ್ಕಂಡ ದುರ್ನಡತೆಗಾಗಿ ಸಿ.ಎ. ಹುಮಾಯನ್‌, ನಿವೃತ್ತ ಜಂಟಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಿಯೋಜನೆ ಮೇಲೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಇವರ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲು 
ಸರ್ಕಾರ ಭಾವಿಸಿರುವುದರಿಂದಲೂ ಆದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 214ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಸಿ.ಎ. ಹುಮಾಯನ್‌ ನಿವೃತ್ತ ಜಂಟಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಿಯೋಜನೆ ಮೇಲೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಇವರ ವಿರುದ್ಧ ಮೇಲೆ ಹೇಳಿದ ಆರೋಪ ಕುರಿತು 
ಇಲಾಖಾ ವಿಚಾರಣೆ ನಡೆಸಬೇಕೆಂದು ಹಾಗೂ ಈ ವಿಚಾರಣೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳ ನಿಯಮ 11, 11-ಎ ರಲ್ಲಿ ನಿಗದಿಪಡಿಸಿರುವ ಕಾರ್ಯವಿಧಾನವನ್ನು ಅನುಸರಿಸಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ರವಿಕುಮಾರ್‌ 
ಪಿ.ಆರ್‌.1692 ಪೀಠಾಧಿಕಾರಿ (ಜವಳಿ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ವಿಷಯ : ಶ್ರೀ ಸುಬ್ರಮಣ್ಯಂ, ಸಹಾಯಕ ನಿರ್ದೇಶಕರು, (ನಿವೃತ್ತ) ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಮೈಸೂರು ಇವರ 
ವಿರುದ್ಧ ಶಿಸ್ತು ಕ್ರಮ, ದಂಡನೆ ವಿಧಿಸುವ ಬಗ್ಗೆ. 
]. ಆಯುಕ್ತರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬೆಂಗಳೂರು ಇವರ ಅ.ಸ. ಪತ್ರ ಸಂಖ್ಯೆ: ಸಿಎಫ್‌ಎಸ್‌/ 
ಇಎಸ್‌ಟಿ (2) 19 2000-01, ದಿನಾಂಕ: 13.07.2001. 
2. ಸರ್ಕಾರದ ತಿಳುವಳಿಕೆ ಪತ್ರ ಸಂಖ್ಯೆ: ಅನಾಸ 111 ಆಇಸೇ 01, ದಿನಾಂಕ: 26.09.2001. 
ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 111 ಆಇಸೇ 01, ದಿನಾಂಕ: 28.12.2001. 
4. ವಿಚಾರಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಮೈಸೂರು ಇವರ ಪತ್ರಸಂಖ್ಯೆ: ಇಎಸ್‌ಟಿ(2) 
ಸಿಆರ್‌ 102/ 2001-02, ದಿನಾಂಕ: 19.09.2003. 
5. ಸರ್ಕಾರದ ಎರಡನೇ ತಿಳುವಳಿಕೆ ಪತ್ರಸಂಖ್ಯೆ: ಆವಾಸ 111 ಆಇಸೇ 2001, ದಿನಾಂಕ: 02.01.2004. 
6. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರಸಂಖ್ಯೆ: ಪಿಎಸ್‌ಸಿ 74 ಸಿಎನ್‌ಎಸ್‌ 05, ದಿನಾಂಕ: 19.10.2005. 


ಣಿ 
ತಿ 
ಳಿ 
ಹ 
ರ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ೯೫ 





ಪ್ರಸಾವನೆ: 

ಸ್ಯ ಮೇಲೆ (1)ರಲ್ಲಿ ಓದಲಾದ ಆಯುಕ್ತರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ ಇವರ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, ಸಹಾಯಕ 
ನಿರ್ದೇಶಕರು (ನಿವೃತ್ತ) ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು 4 ಗುರುತರ ಆರೋಪಗಳ 
ಪಟ್ಟಿಯನ್ನು ಸಿದ್ದಪಡಿಸಿ ಕಳುಹಿಸಿರುತ್ತಾರೆ. 

ಮೇಲೆ (2ರಲ್ಲಿ ಓದಲಾದ ತಿಳುವಳಿಕೆ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, ಸಹಾಯಕ ನಿರ್ದೇಶಕರು, (ನಿವೃತ್ತ ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ, ಮೈಸೂರು ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1957ರ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮ 11 ಹಾಗೂ ಅದರ ಜೊತೆಯಲ್ಲಿ ಓದಿಕೊಂಡಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 214ರ ಅಡಿಯಲ್ಲಿ ದೋಷಾರೋಪಣಾ 
ಪಟ್ಟಿಯನ್ನು ಸಿದ್ಧಪಡಿಸಿ ರಕ್ಷಣಾ ಹೇಳಿಕೆ ನೀಡಲು ಜಾರಿಮಾಡಲಾಗಿತ್ತು. 

ಶ್ರೀ ಸುಬ್ರಮಣ್ಯ ಇವರು ಸರ್ಕಾರಕ್ಕೆ ದಿನಾಂಕ: 20.11.2001ರಂದು ಪತ್ರ ಬರೆದಿದ್ದು, ಅನಾರೋಗ್ಯದ ಕಾರಣ ತಿಳುವಳಿಕೆ ಪತ್ರಕ್ಕೆ ಉತ್ತರ 
ನೀಡಲು ದಿನಾಂಕ: 30.11.2001ರವರೆಗೆ ಕಾಲಾವಕಾಶ ನೀಡಬೇಕೆಂದು ಕೋರಿರುತ್ತಾರೆ. ಆದರೆ ಅನಂತರ ಯಾವುದೇ ಲಿಖಿತ ರಕ್ಷಣಾ ಹೇಳಿಕೆಯನ್ನು 
ನೀಡಿರುವುದಿಲ್ಲ. 

ಮೇಲೆ (3ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಸುಬ್ರಮಣ್ಯ, ಸಹಾಯಕ ನಿರ್ದೇಶಕರು (ನಿವೃತ್ತ) ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಮೈಸೂರು ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಕೇಂದ್ರ ಸ್ಥಾನಿಕ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿಯೂ ಮತ್ತು ವ್ಯವಸ್ಥಾಪಕರು, ಉಪನಿರ್ದೇಶಕರ ಕಛೇರಿ, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಮೈಸೂರು 
ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. 

ಮೇಲೆ (ರಲ್ಲಿ ಓದಲಾದ ವಿಚಾರಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಮೈಸೂರು ಇವರ ಪತ್ರದಲ್ಲಿ 
ಶ್ರೀ ಸುಬ್ರಮಣ್ಯ, ಸಹಾಯಕ ನಿರ್ದೇಶಕರು (ನಿವೃತ್ತ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಅಲ್ಲದೆ ಈ ಕೆಳಕಂಡ ಆರೋಪಗಳು ಸಾಬೀತಾಗಿರುವುದಾಗಿ ವರದಿ ಮಾಡಿರುತ್ತಾರೆ. 
ಆರೋಪ-1: 

ಆಪಾದಿತರು ಕೇಂದ್ರ ಸ್ಥಾನದಲ್ಲಿ ವಾಸವಿರದೆ 2000ನೇ ಸಾಲಿನ ಅವಧಿಯಲ್ಲಿ 15 ದಿನಗಳ ಸಾಂದರ್ಭಿಕ ರಜೆಯನ್ನು ನಿಯಮಾನುಸಾರ 
ನಿಯಂತ್ರಣಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಸಾಂದರ್ಭಿಕ ರಜೆ ಉಪಯೋಗಿಸಿಕೊಂಡಿರುವುದು ಕಂಡುಬರುವುದಿಲ್ಲ. ಆದ್ದರಿಂದ, ಕೆಲಸಕ್ಕೆ 
ಗೈರು ಹಾಜರಾಗಿರುವುದು ದುರ್ನಡತೆಯಾಗಿರುವುದರಿಂದ ಆರೋಪ ಸಾಬೀತಾಗಿದೆ. 
ಆರೋಪ-2: 

1998ನೇ ಜುಲೈ ಮಾಹೆಯಿಂದ 2000ನೇ ಸೆಪ್ಟೆಂಬರ್‌ ಮಾಹೆಯವರೆಗೆ ಮುಂಗಡ ಪ್ರವಾಸ ಪಟ್ಟಿಯನ್ನಾಗಲಿ ಅಥವಾ ಮಾಸಿಕ 
ದಿನಚರಿಯನ್ನಾಗಲಿ ಸಲ್ಲಿಸಿರುವುದಿಲ್ಲ. ಸಗಟು ಮಳಿಗೆಗಳಲ್ಲಿ ಸೀಮೆಎಣ್ಣೆ ಮಾರಾಟಗಾರರ ಮಳಿಗೆಗಳಿಗೆ ಅಡಿಗೆ ಅನಿಲ ವಿತರಕರ ಅಂಗಡಿಗಳಿಗೆ ಹಾಗೂ 
ಪೆಟ್ರೋಲ್‌ ಬಂಕ್‌ಗಳಿಗೆ ಬೇಟಿ ನೀಡಿ ತಪಾಸಣೆ ಮಾಡಿರುವುದಿಲ್ಲ. ಈ ಬಗ್ಗೆ ಯಾವುದೇ ರಕ್ಷಣೆಗೆ ಬೇಕಾದ ದಾಖಲೆಗಳನ್ನು ಆರೋಪಿಯು 
ಹಾಜರುಪಡಿಸದೇ ಇರುವುದರಿಂದ, ಈ ಆರೋಪವು ಸಾಬೀತಾಗಿದೆ. 
ಆರೋಪ-3: 

ಪ್ರತಿ ತಿಂಗಳು 3ನೇ ದಿನಾಂಕದೊಳಗೆ ಆಹಾರ ಮತ್ತು ಸೀಮೆಎಣ್ಣೆ ಮರುಹಂಚಿಕೆ ಮಾಡದೆ ವಿಳಂಬ ನೀತಿಯನ್ನು ಅನುಸರಿಸಿ ಪಡಿತರ 
ಚೀಟಿದಾರರಿಗೆ ಅನಾನುಕೂಲ ಉಂಟುಮಾಡಿರುತ್ತಾರೆ. ಅಲ್ಲದೆ 2 ಸಿಲಿಂಡರ್‌ಗಳ 15,577 ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚದೆ ಸದರಿ ಪಡಿತರ 
ಚೀಟಿಗಳಿಗೆ 31,154 ಲೀಟರ್‌ ಸೀಮೆಎಣ್ಣೆಯನ್ನು ಮರುಹಂಚಿಕೆ ಮಾಡಿ ಅನರ್ಹ ಫಲಾನುಭವಿಗಳಿಗೆ ಸೀಮೆಎಣ್ಣೆ ವಿತರಣೆಯಾಗುವಂತೆ ಅವಕಾಶ ಕಲ್ಪಿಸಿ 
ದುರುಪಯೋಗ ಮಾಡಿರುತ್ತಾರೆ. ಆರೋಪಿ ನಿವೃತ್ತ ನೌಕರರು ವಿಚಾರಣೆ ದಿನ ಹಾಜರಾಗಿರುವುದಿಲ್ಲ. ಅಲ್ಲದೇ ಯಾವುದೇ ದಾಖಲೆಗಳನ್ನು 
ವಿಚಾರಣಾಧಿಕಾರಿಗಳಿಗೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಈ ಆರೋಪವು ಸಾಭೀತಾಗಿರುತ್ತದೆ. 
ಆರೋಪ-4: 

ಮೈಸೂರು ಪಡಿತರ ಪ್ರದೇಶದಲ್ಲಿ ಒಟ್ಟು 1,75,976 ಪಡಿತರ ಚೀಟಿಗಳಿದ್ದು, ಆ ಪೈಕಿ 1 ಮತ್ತು 2 ಅಡಿಗೆ ಅನಿಲ ಸಿಲಿಂಡರ್‌ಗಳ 
ಸಂಪರ್ಕವಿರುವ ಒಟ್ಟು 12,454 ಪಡಿತರ ಚೀಟಿಗಳಿದ್ದು, 23.01.2001ರವರೆಗೆ ಒಟ್ಟು 48,227 ಅಡಿಗೆ ಅನಿಲ ಸಂಪರ್ಕವಿರುವ ಪಡಿತರ ಚೀಟಿಗಳನ್ನು 
ಪತ್ತೆಹಚ್ಚಲು ವಿಫಲರಾಗಿರುತ್ತಾರೆ. ಈ ಬಗ್ಗೆ ಪಡಿತರ ಚೀಟಿಗಳನ್ನು ವಿತರಿಸಿರುವ ವಹಿಗಳನ್ನು ಒದಗಿಸಿರುವುದಿಲ್ಲ. ಆದ್ದರಿಂದ ಈ ಆರೋಪವು 
ಸಾಭೀತಾಗಿರುತ್ತದೆ. 

ಈ ನಾಲ್ಕು ಆರೋಪಗಳು ವಿಚಾರಣಾ ವರದಿಯಲ್ಲಿ ಸಾಭೀತಾಗಿದೆ ಎಂಬ ಕಾರಣಗಳಿಂದ ಅವುಗಳನ್ನು ಒಪ್ಪಿ ಅವರ ಲಿಖಿತ ಹೇಳಿಕೆಯನ್ನು 
ಪಡೆಯಲು ವರದಿಯ ಪ್ರತಿಯನ್ನು ಆಪಾದಿತ ಅಧಿಕಾರಿಗೆ ಮೇಲೆ (5ರಲ್ಲಿ ಓದಲಾದ 2ನೇ ತಿಳುವಳಿಕೆ ಪತ್ರದಲ್ಲಿ ಕಳುಹಿಸಲಾಗಿತ್ತು. ಆದರೆ ಆಪಾದಿತ 
ಅಧಿಕಾರಿಯು ಯಾವುದೇ ಉತ್ತರವನ್ನು ಸರ್ಕಾರಕ್ಕೆ ನೀಡಿರುವುದಿಲ್ಲ. 

ಮೇಲೆ (ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, ಸಹಾಯಕ ನಿರ್ದೇಶಕರು, (ನಿವೃತ್ತ), ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಇವರ ಪಿಂಚಣಿಯಲ್ಲಿ ಮಾಹೆಯಾನ ರೂ.200/-ಗಳನ್ನು ಅವರು ಪಿಂಚಣಿ ಪಡೆಯುವವರೆಗೆ ಕಟಾಯಿಸಲು ಸಹಮತಿ ನೀಡಿದೆ. 

ಸರ್ಕಾರವು ಈ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆನಾಸ 111 ಆಇಸೇ 2001, ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌, 2005 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 214(ಬಿ) (1)ರನ್ವಯ ಶ್ರೀ ಸುಬ್ರಮಣ್ಯ, ಸಹಾಯಕ ನಿರ್ದೇಶಕರು (ನಿವೃತ್ತ), ಆಹಾರ 
ಮತ್ತು ನಾಗರೀಕ ಸರಬರಾಜು ಇಲಾಖೆ, ಮೈಸೂರು ಇವರ ಪಿಂಚಣಿಯಲ್ಲಿ ಮಾಹೆಯಾನ ರೂ.200/-(ಎರಡು ನೂರು ರೂಪಾಯಿಗಳು ಮಾತ್ರ) ಗಳನ್ನು 
ಅವರು ಪಿಂಚಣಿ ಪಡೆಯುವವರೆಗೆ ಕಟಾಯಿಸಲು ಆದೇಶಿಸಿದೆ. 

ಈ ಬಗ್ಗೆ ಆಯುಕ್ತರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬೆಂಗಳೂರು ಇವರು ಸಂಬಂಧಪಟ್ಟ ಖಜಾನಾಧಿಕಾರಿಗಳೊಂದಿಗೆ 
ವ್ಯವಹರಿಸಿ ಮಾಹೆಯಾನ ರೂ.200/-ಗಳನ್ನು ಶ್ರೀ ಸುಬ್ರಮಣ್ಯ ಇವರ ಪಿಂಚಣಿಯಲ್ಲಿ ಕಟಾಯಿಸುವಂತೆ ನಿರ್ದೇಶಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌.1729 ಪೀಠಾಧಿಕಾರಿ, ಆಹಾರ-1, ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 


ವಿಷಯ : ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಂಕತನದ ತೆರುವಳಿ ದರಗಳನ್ನು (50191101280 rates) 
ಪರಿಷ್ಕರಿಸುವ ಬಗ್ಗೆ ಆದೇಶ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 277 ಎಫ್‌ಡಿಪಿ 94 ದಿನಾಂಕ 14-10-1997. 

2. ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಬ್ಟಣಾಧಿಕಾರಿ (ರಕ್ಷಣೆ ಮತ್ತು ನಿರ್ವಹಣೆ), ಬೆಂಗಳೂರು ಇವರ 
ದಿನಾಂಕ:22-10-2003, ದಿನಾಂಕ: 15-03-2005 ಮತ್ತು 08-06-2005ರ ಕ್ರಮಾಂಕ ಎ6(ಎ)/ಬಿಯುಡಿ/ 
ಜಿಎಲ್‌-3/2002-03ರ ಪತ್ರಗಳು. 

3. ದಿನಾಂಕ 20-08-2005ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ ಇವರ ಅಧ್ಯಕ್ಬತೆಯಲ್ಲಿ ನಡೆದ ಸಭೆಯ ನಡೆವಳಿಗಳು. 

ಪ್ರಸ್ತಾವನೆ: 


ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಿಂಕತನದ ತೆರುವಳಿ (ಸೀನಿಯೊರೇಜ್‌) ದರಗಳನ್ನು ಮೇಲಿನ (1) ರಲ್ಲಿ 
ಓದಲಾಗಿರುವ ಆದೇಶದಲ್ಲಿ ದಿನಾಂಕ: 03-11-1997ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಿ ಆದೇಶ ಹೊಡಡಿಸಿದೆ. 

ಮೇಲೆ (2) ರಲ್ಲಿ ಓದಲಾಗಿರುವ ಪತ್ರಗಳಲ್ಲಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ರಕ್ಟಣೆ ಮತ್ತು ನಿರ್ವಹಣೆ), 
ಬೆಂಗಳೂರು ಇವರು ಮರ ಮತ್ತಿತರ ವಿವಿಧ ಅರಣ್ಯ ಉತ್ಪನ್ನಗಳ ಟಂಕತನದ ತೆರುವಳಿ ದರಗಳ ಪರಿಷ್ಕರಣೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ 
ಆದೇಶವನ್ನು ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುವರು. 

ದಿನಾಂಕ 20-08-2005ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ 
ಅಧ್ಯಕ್ಬತೆಯಲ್ಲಿ ನಡೆದ ಸಭೆಯಲ್ಲಿ ಈ ವಿಷಯವಾಗಿ ಚರ್ಚಿಸಿ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿದೆ. ಹಾಗೂ ಅಪರ ಪ್ರಧಾನ ಮುಖ್ಯ 
ಹ ಸಂರಕ್ಷಣಾಧಿಕಾರಿ (ರಕ್ಪಣೆ ಮತ್ತು ನಿರ್ವಹಣೆ) ಸವಥ. ಅಕೇಶಿಯಾಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಕಳುಹಿಸದೇ. ಇರುವುದನ್ನು 
ಗಮನಿಸಿ ಅದರ ಟಿಂಕತನದ ತೆರುವಳಿ ದರವನ್ನೂ ಸಹಾ ನೀಲಗಿರಿಯಂತೆಯೇ ಪರಿಷ್ಕರಿಸಲು ತೀರ್ಮಾನಿಸಲಾಯಿತು. ಅದರಂತೆ ಈ 
ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 149 ಎಫ್‌ಡಿಪಿ 2003, ಬೆಂಗಳೂರು ದಿನಾಂಕ: 1ನೇ ಡಿಸೆಂಬರ್‌, 2005 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಕಲಂ 6ರಲ್ಲಿರುವಂತೆ 


ಪರಿಷ್ಕರಿಸಿದ ಮರಗಳ ಮತ್ತಿತರ ವಿವಿಧ ಅರಣ್ಯ ಉತ್ಪನ್ನಗಳ ಮೇಲಿನ ಟಿಂಕತನದ ತೆರುವಳಿ (56107101809 rates) ದರಗಳನ್ನು 
ತತ್‌ಕ್ಬಣದಿಂದ ಜಾರಿಗೆ ಬರುವಂತೆ ಆದೇಶಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ 
ಕೆ.ವಿ.ಜಯಲಕ್ಕ್ಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 


ಇಲಾಖೆ. 


Annexure to ಅ.೦. No. FEE 149 FDP 2003, dated the 1st December, 2005- Revision of 
seigniorage rates 


















































Sl. Species Local Name Existing Market Revised Remarks 
No. seigniorage rate seigniorage 
rate (Rs. per| (Rs.per | rates (Rs. 
cu.m.) cu.m.) | 091 ೦೬.17.) 
1 2 3 4 5 6 7 
Group-l 
1. | Dalbergia latifolia Beete, Beeti 0 25957 24000 New proposal 
2. | Tectona grandis Saguvani, Thega, 4280 29278 22339 
Teak 
Group-ll 
3. | Diospyros Ebony, Karimara 7000 6117 7000 
melanoxylon 
Group-lll 
4. | Pterocarpus Honne, Bijasal, 6790 11627 8860 
marsupium Vengai, Vengal 
Group-IV 
5. | Artocarpus hirsuta Hebbalasu, Aini, 4340 7739 6947 
Angili 
6. | Cordia macleodii Hadaga 4830 7096 6037 
7. | Dysoxylon White cedar, 4270 11136 10310 
malabaricum Bilidevadari, 
Vellangi, 
Devagarige 
8. | Hopea parviflora Kiralbhogi, Boga 4200 7928 6155 
9. | Lagcrstrocmia Nandi, Benteak, 6379 9131 8089 
lanceolata Nana 


























ಭಾಗ - ೧ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜನವರಿ ೧೯, ೨೦೦೬ 































































































1 2 3 4 5 6 
10. | Mesua ferrea Nagasampige, 4690 5761 5100 
Atta, Nagakesara, 
Nangal 
11. | Ougenia Betta-honne, 3850 5407 4800 
dalbergioides Katimuttal 
12. | Terminalia Mathi, Nalamaddi, 4480 7121 5415 
tomentosa Laurel 
Average 5873 
Group-V 
13. | Accrocarpus 8881] 2380 3141 2990 
fraxinifolius 
14. | Adina cordifolia Haldu, Yethiga, 4690 6561 5862 
Heddi 
15. | Albizzia lebbek Bage, Kekke, 3640 6266 5285 
Dilisana 
16. | Albizzia Bilwara, Kalasiris 3640 7096 5609 
odoratissima 
17. | Anthocephalus Atta 2380 4033 2990 
cadamba 
18. | Bombax insigne Beng (large 2380 3233 2990 
flowered and 
capsulated silk 
cotton) 
19. | Calophyllum Poon, Surohonne 2590 3850 3119 
tomentosum 
20. | Dipterocarpus Gurjan, Kalpine 2590 3500 3240 
indicus 
21. | Elaeocarpus Bikki, Guddarong, 2380 3150 2990 
oblongus Dundate 
(Syn.serratus) 
22. | Evodia Makali, Mankali, 2380 3467 2990 
roxburghiana Chattuva, Aspin 
23. | Litsea zeylanica Massi 5185 7738 7721 
24. | Shorea tallura Jalari, Bilibevu 2380 4600 2990 
25. | Stephegyne Kalam, Kadaval, 3290 4467 3807 
parviflora (syn. Phaldu 
Mitragyna 
parviflora) 
26. | Symplocos spicata | Chunga 2380 2900 2990 
27. | Toona ciliata Red cedar, 1610 3283 2661 
Laldevadari, Noga. 
28. | Vateria indica Saldhupa 2380 3402 2990 
Average 3602 
Group-VI 
29. | Artocarpus Halasu, Jackfruit, 3570 6208 5156 
integrigfolia Fanas 
30. | Calophyllum Holehonne, Bobbi 2380 3960 2990 
wightianum 
31. | Chukrassia Kalgarige, Devala, 2380 3100 2990 
tabularis Chukrassia, Indian 
Mahagony 
32. | Eugenia jambolana | Jamun, Neralu 3010 3375 3100 
33. | Gmalina arborea Shivane, 2380 4533 2990 
Gumanadi, 
Ghammertak 
34. | Grewia tiliaefolia Dhaman, Toda, 2940 4572 3560 











thadsal, Thadachi 





























































































































೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 
1 2 3 4 5 6 7 
35. | Hardwickia binata Kamara, Yeppi, 2380 3728 2990 
Anjan, Karachi 
36. | Lophopetalum Banata, Balapale 2380 3948 2990 
wightianum 
37. | Madhuca longifolia | Mahuva, Mohwam, 2380 4067 2990 
Dodda ippe 
38. | Mimusops elengi Bankula, Nanje, 2380 3258 2990 
Ranja 
39. | Tamarindus indica Hunse, Imli, Amli. 2380 3458 2990 
40. | Terminalia Kindal, Hunal, 3850 5720 5015 
paniculata Hulvev, Pillamardu 
41. | Vitex altissima Baranagi, Naviladi 3430 5671 5320 
42. | Xylia xylocarpa Jambe 3710 4928 4631 
Average 3381 
Group-VIl 
43. | Acacia spp. 2380 3732 2990 
(excluding A. 
nilotica and A. 
catechu) 
44. | Ailanthus excelsa Dodamara 2380 3690 2990 
45. | Albizzia procera Bellata, Safedairial 2380 3239 2990 
46. | Alsiodaphne Phadus 2380 4667 2990 
semicarpifolia 
47. | Alstonia scholaris Satwin, Kadusali, 2380 2822 2500 
Maddale 
48. | Anogeissus latifolia | Dindal, Dindiga, 2380 4048 2990 
Vellangi 
49. | Artocarpus Wonte, Watehuli 2380 3641 2990 
lakoocha 
50. | Bombax ceiba Booruga, Simal, 2380 3303 2990 
Silk cotton 
51. | Boswellia serrata Salai, Anduk, 2380 3033 2990 
Sambrani 
52. | Bridelia retusa Goji, Kavarde 2380 3667 2990 
53. | Canarium strictum Kaidhupa, 2380 3033 2990 
Bandapaini 
54. | Chloroxylon Hurugalu, 2380 3033 2990 
swietinia Satinwood 
55. | Dichopsis elliptica Pali, Hadasalu 1890 3250 2990 
(Syn. Palaquium 
ellipticum) 
56. | Elaeocarpus Rudraksha, 2380 3550 2990 
tuberculatus Sattaga 
57. | Garuga pinnata Godda 2380 2992 2990 
58. | Hardwickia pinnata 2380 3324 2990 
59. | Holigarna 2380 3450 2990 
arnottiana 
60. | Hopea wightiana Halga, Kabri 3200 3288 2990 
61. | Hymenodiction Doddathoppe 2380 2990 
excelsum 
62. | Machilus Gulmavu, 2380 3799 2990 
macarantha Kulirmavu 
63. | Mangifera indica Mavu, Mango 2380 3350 2990 
64. | Melia indica/ M. Bevu, Neem, 2380 3683 2990 
dubia Margosa 
65. | Michelia champaca | Sampige, Champak, 2380 4501 2990 











Kolasampige 




















ಭಾಗ -೧ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜನವರಿ ೧೯, ೨೦೦೬ 














































































































1 2 3 4 5 6 
66. | Schleichera trijuga/ | Kendala, Sagade, 2380 3783 2990 
S. oleosa Kusum, Purka 
67. | Spondias Doddamete, 2380 3000 2990 
acuminata Ambod, 
Radembale 
68. | Spondias Amate 2380 2850 2500 
mangifera 
69. | Stereospermum Genasu 2380 2950 2500 
xylocarpum 
70. | Strychnos Kajari, Kasaka, 2380 3575 2990 
nuxvomica Marking nut 
71. | Terminalia arjuna Holematti, 2380 3426 2990 
thoremathi, 
Bilimathi. 
72. | Terminalia chebula | Hale, Galnut, 2380 3758 2990 
Harada, Myrobolan 
73. | Tetrameles Jernal, Chenni, 2380 3367 2990 
nudiflora Bondale, Maine, 
Bolur. 
Group-VIll 
74. | Acacia nilotica Jali, Karijali 2380 3214 2990 
75. | Adenanthera Manjuti 2380 3350 2990 
pavinia 
76. | Ailanthus Halmaddi 2380 3625 2990 
malabaricum 
77. | Amoora canarana Tottile 2380 3350 2990 
78. | Antiaria toxicaria Jasund, Chandul 2380 2990 
79. | Bauhinia reticulata | Basavanapada 2380 3075 2990 
80. | Bischofia javanica Neeli, Govarnelu, 2380 3033 2990 
Nira, thirupu 
81. | Buchanania latifolia | Murukali, Nurkal, 2380 3533 2990 
Chironjee 
82. | Carallia integerrina | Punchi 2380 3432 2990 
83. | Celestrus species Karigarane 2380 3367 2990 
84. | Cinnamomum Dalchini 2380 2962 2500 
verum 
85. | Cleistanthus Nalkordsha 2380 3050 2990 
colonius 
86. | Dillenia pentagyna | Kanagalu, 2380 2990 
Kolategu, Malageil 
87. | Diospyros Chorkali 2380 3200 2990 
microphylla 
88. | Erythrina indica Hongara, Panvala 2380 2990 
89. | Eugenia gardneri Chikkani 2380 2924 2500 
90. | Ficus asperime 2380 3167 2990 
91. | Ficus glomerata 2380 3183 2990 
92. | Ficus nervosa 2380 3133 2990 
93. | Ficus steilla 2380 3133 2990 
94. | Flaccourtia Sampi 2380 3400 2990 
montana 
95. | Garcinia cambogia | Uppage, Aradaia 2380 3250 2990 
96. | Gravellia robusta Silver oak, Vellangi 2380 3455 2990 
97. | Gyracarpus 2380 4667 2990 
jacquini 
98. | Holoptelia 2380 2967 2500 








beddomeii 


























































































































೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 
1 2 3 4 5 6 7 
99. | Holoptelia thapasi, Kaladi, 2380 3000 2990 
integrifolia Kanju 
100. | Kydia calycina Belagu, Bende 2380 3000 2990 
101. | Lagerstroemia Holedasavala 2380 3625 2990 
flosregina 
102. | Lagerstroemia Channangi 4200 4267 4200 
parviflora 
103. | Lannea grandis Gojjal, Arenelli 2380 2943 2500 
104. | Linoceira Punisi, Punygam 2380 3050 2990 
malabarica 
105. | Madhuca latifolia Sonnalppe, ippe 2380 2153 2380 
106. | Mastrixia arborea 2380 3250 2990 
107. | Miscellaneous Kadujati 2380 3173 2990 
junglewoods not 
specified in the 
above list 
108. | Myristica magnifica | Ramanandike 2380 3100 2990 
109. | Myristica Ramapathre 2380 2790 2500 
malabarica 
110. | Polyalthia species Asoka 2380 3250 2990 
111. | Pongamia glabra Honge 2380 3208 2990 
(syn. P. pinnata) 
112. | Pterospermum Polavu, Thopa 2380 3000 2990 
heyneamua 
113. | Saccopetalum Obalu, Kaladri 2380 3333 2990 
tomentosum 
114. | Sapindus Soapnut, Untuwala 2380 4100 2990 
emarginatus 
115. | Schrebera Kalgotte, Savige 2380 3100 2990 
sweitenoides 
116. | Semicarpus Geru, Cashew nut 2380 2990 
anacardium 
117. | Soymida febrifuga Savmi, Some, 2380 3433 2990 
Kalgarige 
118. | Sterculia alata Kaithali 2380 3600 2990 
119. | Stereospermum Udi, Kadalu 2380 6300 2990 
chelnoides 
120. | Stereospermum Bilinaru, Savige 2380 3567 2990 
villosa 
121. | Terminalia bellerica | Tare, Ghoting, 2380 4678 2990 
Shanthi 
122. | Terminalia catapa Badam, Bange, 2380 2967 2500 
Taree 
123. | Trewia nudiflora Katumbla 2380 3100 2990 
Average 2830 
Group-IX 
124 | Eucalyptus Nilgiri 
(a) (a) For supply to 600 800 675 Per M.T. 
industries as pulp 
wood with bark 
(b) without bark 725 850 800 Per M.T. 
(c) For supply to 1250 1500 1350 Per Cu.mt. 











general public as 
timber 























































































































ಭಾಗ - ೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜನವರಿ ೧೯, ೨೦೦೬ ೧೦೧ 
1 2 3 4 5 6 7 
124 | Acacia (a) For supply to 600 800 675 Per M.T. 
(b) | auriculiformis industries as pulp 
wood with bark 
(b) without bark 725 850 800 Per M.T. 
(c) For supply to 1250 1500 1350 Per Cu.mt. 
general public as 
timber 
Group-X 
125. | Acacia catechu Khair, Kagali, 115 180 144 per tree below 
Katechu tree, 48 cm girth 
Kachu 165 250 206 Per tree 
between 49 to 
60 cm girth 
255 450 319 per tree above 
60 cm girth 
126. | Borassus flabellifer | Palmyra tree, 135 225 169 per tree 
Thatiningu 
127. | Caryota urens Bagini 135 193 164 
128. | Phoenix sylvestris Eechal, date 135 225 169 per tree 
129. | Wrigtia tinctoria Halewood 3600 4500 
Group-Xl 
130. | Teak poles: 
6mto9m (a) 40-65 cm girth 625 684 650 each 
(butt end) 
(b) 20-40 cm girth 440 431 440 each 
(butt end) 
4mto6m (a) 40-65 cm girth 400 450 400 each 
(butt end) 
(b) 20-40 cm girth 165 170 165 each 
(butt end) 
2mto4m (a) 40-65 cm girth 165 197 165 each 
(butt end) 
(b) 20-40 cm girth 85 87 85 each 
(butt end) 
131. | Nandi poles: 
6mto9m (a) 40-65 cm girth 295 313 300 each 
(butt end) 
(b) 20-40 cm girth 160 120 160 each 
(butt end) 
4mto6m (a) 40-65 cm girth 190 110 190 each 
(butt end) 
(b) 20-40 cm girth 95 68 95 each 
(butt end) 
2mto4m (a) 40-65 cm girth 145 138 145 each 
(butt end) 
(b) 20-40 cm girth 65 45 65 each 
(butt end) 
132. | Kindal poles: 
6mto9m (a) 40-65 cm girth 275 275 275 each 
(butt end) 
(b) 20-40 cm girth 160 168 160 each 
(butt end) 
4mto6m (a) 40-65 cm girth 170 218 170 each 
(butt end) 
(b) 20-40 cm girth 85 130 85 each 
(butt end) 























































































































೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 
1 2 3 4 5 6 7 
2mto4m (a) 40-65 cm girth 115 150 120 each 
(butt end) 
(b) 20-40 cm girth 50 60 55 each 
(butt end) 
133. | Mathi poles: 
6mto9m (a) 40-65 cm girth 250 300 275 each 
(butt end) 
(b) 20-40 cm girth 125 137 125 each 
(butt end) 
4mto6m (a) 40-65 cm girth 160 215 195 each 
(butt end) 
(b) 20-40 cm girth 85 94 90 each 
(butt end) 
2mto4m (a) 40-65 cm girth 95 120 100 each 
(butt end) 
(b) 20-40 cm girth 60 68 60 each 
(butt end) 
134. | Jungle wood poles: 
6mto9m (a) 40-65 cm girth 120 157 146 each 
(butt end) 
(b) 20-40 cm girth 60 78 73 each 
(butt end) 
4mto6m (a) 40-65 cm girth 65 87 79 each 
(butt end) 
(b) 20-40 cm girth 45 56 55 each 
(butt end) 
2mto4m (a) 40-65 cm girth 45 65 55 each 
(butt end) 
(b) 20-40 cm girth 20 31 25 each 
(butt end) 
Group-Xll 
135. | Firewood (all (a) Rural Malnad 40 350 50 per Tonne. 
species except (0) Urban Malnad 90 400 112 per Tonne. 
teak and and traditional 
rosewood): Zone 
(c) Maidan areas. 225 400 291 per Tonne. 
schools and 
institutions 
136. | Charcoal 60 72 75 per bag. 
Group-Xlll 
137. | Bambusa Dowga, Big 
arundinacea bamboo 
(a) For industries 500 1026 500 
per MT (Dead & 
dry) 
(b) For medars 125 1940 500 
and buruds per 
100 nos. 
(c) For others per 190 1984 234 
100 nos. 
138. | Dendrocalamus Medar bamboo 
strictus (small) 
(a) For industries 500 925 500 
per MT (Dead & 
dry) 






































































































































ಭಾಗ - ೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜನವರಿ ೧೯, ೨೦೦೬ ೧೦೩ 
1 2 3 4 5 6 
(b) For medars 65 994 80 
and buruds per 
100 nos. 
(c) For others per 95 1127 120 
100 nos. 
139. | Oxytenanthera Grate bamboo, 
stoksii Shiba, Shivins 
(a) For industries 500 750 500 
per MT 
(b) For medars 35 662 45 
and buruds per 
100 nos. 
(c) For others per 45 502 56 
100 nos. 
140. | Ochlandra species | Save, Vate, 
Ventenalige, 
Reeds 
per MT 500 475 625 
Group-XIV 
141. | Bamboo thorns and | per head load 1 2 1 
Sheebu 
per cart load 1 5 3 
142. | Bandarike, per head load 1 1 1 
Bandurbi 
Banduggi, per cart load 8 9 10 
Devadari shrubs 
143. | Hongerike barlu per head load 1 1 1 
shrubs 
per cart load 8 9 10 
144. | Dadesalu twigs per head load 1 1 1 
per cart load 8 9 10 
145. | Turukabaralu per head load 1 1 1 
per cart load 8 9 10 
146. | Tallisarabu per head load 1 1 1 
per cart load 8 9 10 
147. | Thorns of all kinds | per head load 1 1 1 
(excluding bamboo | per cart load 8 9 10 
thorns) 
148. | Karichalu and per head load 1 1 1 
kulichalu 
per cart load 8 9 10 
149. | Bhandari scrub per head load 1 1 1 
per cart load 8 9 10 
150. | Dombakali and kalli | per head load 1 1 1 
(8೧0 
per cart load 8 9 10 
151. | Parka and soppu per head load 1 1 1 
(for manure per cart load 8 9 10 
purpose) 
152. | Palas and per head load 1 1 1 
(Butea per cart load 8 9 10 








monosperma) 

































































































































































೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೯, ೨೦೦೬ ಭಾಗ -೧ 
1 2 3 4 5 6 7 
153. | Kamara chujjulu per head load 1 1 1 
and other 
fodder leaves per cart load 8 9 10 
154. | Shivadu leaves per head load 1 1 1 
per cart load 8 9 10 
155. | Palm leaves per head load 1 1 1 
per cart load 8 9 10 
156. | Kajari per head load 1 1 1 
per cart load 8 9 10 
157. | Climbers and per head load 1 1 1 
creepers 
per cart load 8 9 10 
158. | Lantana per head load 1 1 1 
per cart load 8 9 10 
159. | Grass (fodder) per head load 3 4 4 
per cart load 16 16 20 
per lorry load 165 200 206 
160. | Broom grass per head load 5 3 4 
per cart load 25 28 31 
per lorry load 190 200 238 
161. | Fibres per head load 3 4 4 
per cart load 16 16 20 
162. | Grass (thatching) per head load 3 4 4 
per cart load 16 16 20 
163. | Barks per head load 3 4 4 
per cart load 79 80 99 
164. | Ulip sticks and per head load 16 16 20 
sampige 
sticks per cart load 79 100 99 
165. | Jungle pegs, per head load 15 16 19 
stakes and 
batons 25 cm and per cart load 16 18 20 
below girth 
166. | Wild ginger per head load 8 9 10 
167. | Rosha grass per MT 55 70 69 
168. | Noja grass per lorry load 200 250 250 
169. | Elephant grass per MT 45 55 56 
170. | Lemon grass per MT 55 60 69 
171. | Bursera husk per kg. 20 35 25 
172. | Eucalyptus leaves per hectare 90 110 113 
(pure as well as 
mixed plantations) | (for mixed 
plantations with 
Eucalyptus 1000 
stems of 
Eucalyptus taken 
to correspond to 
one hectare of 
pure plantation) 
K.V. JAYALAKSHMI 
PR-1712 Under Secretary to Government, 


Forest, Ecology & Environment Department. 


